KA/ BG-GPO/2515/WPP-47/2009-2011 





ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೫ ಬೆಂಗಳೂರು, ಗುರುವಾರ, ಏಪ್ರಿಲ್‌ ೮, ೨೦೧೦ (ಚೈತ್ರ ೧೮, ಶಕ ವರ್ಷ ೧೯೩೨) ಸಂಚಿಕೆ ೧೪ 


ಭಾಗ-೩ 


ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 
ಸಂಬಂಧಿಸಿದ ಅಧಿಸೂಚನೆಗಳು 





ಕಾರ್ಮಿಕ ಅಧಿಕಾರಿ ಹಾಗೂ ಕಾರ್ಮಿಕ ನಷ್ಟ ಪರಿಹಾರ ಆಯುಕ್ತರು, ಉಡುಪಿ ಜಿಲ್ಲೆ, ಉಡುಪಿ ಇವರ ನ್ಯಾಯಾಲಯದಲ್ಲಿ 
ಸಂಖ್ಯೆ: ಡಬ್ಲೂ ಹಎ./ಸಿ.ಆರ್‌-07/ಎಫ್‌.ಸಿ.2009, ದಿನಾಂಕ:17ನೇ ಮಾರ್ಚ್‌, 2010 


ಅರ್ಜಿದಾರರು ಪ್ರತಿವಾದಿಗಳು 
1) ಶ್ರೀಮತಿ ಸುಜಾತ ಜಿ. ಶೆಟ್ಟಿ (43 ವರ್ಷ) 1) ಶ್ರೀ ಸಂಜಯ್‌ ನಾಯಕ್‌ (33 ವರ್ಷ) 
W/o ಶ್ರೀ ಯು. ಗಣೇಶ ಶೆಟ್ಟ. ಬಿನ್‌ ಲೇಟ್‌ ರಮಾನಂದ ನಾಯಕ್‌, 
2) ಸೋನಮ್‌ ಜಿ. ಶೆಟ್ಟಿ (16 ವರ್ಷ) ವಾಸ: ರಿಗಲ್‌ ಹೌಸ್‌, ಈಶ್ವರ ನಗರ, ಹೆರ್ಗಾ ಗ್ರಾಮ, 
0/0 ಶ್ರೀ ಯು. ಗಣೇಶ್‌ ಶೆಟ್ಟ. ಉಡುಪಿ ತಾಲ್ಲೂಕು. 


3) ಗೌರವ್‌ (13 ವರ್ಷ) 
5/0 ಶ್ರೀ ಯು. ಗಣೇಶ್‌ ಶೆಟ್ಟಿ, 
ವಾಸ: ಕಪ್ಪೆಟ್ಟು ಹೌಸ್‌, ರಾ.ಹೆ.17, ಉಡುಪಿ 
ತಾಲ್ಲೂಕು, ಉಡುಪಿ ಜಿಲ್ಲೆ. 
ಅಧಿಸೂಚನೆ 

ಅರ್ಜಿದಾರರಾದ ಶ್ರೀಮತಿ ಸುಜಾತ ಜಿ. ಶೆಟ್ಟಿ ಇವರು ತಮ್ಮ ಗಂಡನಾದ ಯು. ಗಣೇಶ್‌ ಶೆಟ್ಟ ಇವರು 1ನೇ 
ಪ್ರತಿವಾದಿಯವರಲ್ಲಿ ಕೆಲಸಗಾರರಾಗಿದ್ದು, ಕೆಲಸದಲ್ಲಿ ನಿರತರಾಗಿದ್ದಾಗ ದಿನಾಂಕ:15.05.2009ರಂದು ಅಪಘಾತಕ್ಕೀಡಾಗಿ 
ಮೃತರಾದರೆಂದು ಹೇಳಿ ಆಶ್ರಿತರಾದ ತಮಗೆ ಪ್ರತಿವಾದಿಯವರಿಂದ ಪರಿಹಾರವನ್ನು ಕೊಡಿಸಿ ಕೊಡಬೇಕೆಂದು ಈ 
ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿರುತ್ತಾರೆ. 

ಆದ್ದರಿಂದ ಈ ವಿಷಯದಲ್ಲಿ ಈ ಅರ್ಜಿದಾರರಲ್ಲದೆ ಬೇರೆ ಯಾರಾದರೂ ಅರ್ಜಿದಾರರಿದ್ದು, ಅವರ ಅರ್ಜಿ ಅಥವಾ 
ತಕರಾರು ಏನಾದರೂ ಇದ್ದರೆ ಮತ್ತು ಈ ಅರ್ಜಿಗೆ ಸಂಬಂಧಿಸಿ ಇನ್ನಿತರ ಯಾವುದೇ ರೀತಿಯ ತಕರಾರು ಇದ್ದರೆ ಈ 
ಅಧಿಸೂಚನೆ, ಸರ್ಕಾರಿ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದಲ್ಲಿನಿಂದ 30 ದಿವಸಗಳ ಒಳಗೆ ಈ ನ್ಯಾಯಾಲಯಕ್ಕೆ ಸಲ್ಲಿಸಲು ಈ 
ಮೂಲಕ ತಿಳಿಸಲಾಗಿದೆ. ಈ ನಿಗದಿತ ಸಮಯದಲ್ಲಿ ಈ ನ್ಯಾಯಾಲಯವು ಯಾವ ಕ್ರೈಮ್‌ ಅರ್ಜಿ/ ತಕರಾರು ಅರ್ಜಿ 
ಸ್ವೀಕರಿಸದಿದ್ದಲ್ಲಿ ಈ ನ್ಯಾಯಾಲಯವು ಮುಂದಿನ ಕ್ರಮವನ್ನು ಜರುಗಿಸುವುದೆಂದು ತಿಳಿಸಲಾಗಿದೆ. 

ಎಂ. ಆನಂದಮೂರ್ತಿ 
ಪಿ.ಆರ್‌-432 ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟ 
ಪರಿಹಾರ ಆಯುಕ್ಕರು, ಉಡುಪಿ ಜಿಲ್ಲೆ, ಉಡುಪಿ. 


(೧೨೫೭) 


೧೨೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಆರ್ಥಿಕ ಇಲಾಖೆ 
ಅಧಿಕೃತ ಜ್ಞಾಪನ 
ಸಂಖ್ಯೆ: ಆಇ 39 ಸ.ಉ.ಲಾ 2008, ಬೆಂಗಳೂರು, ದಿನಾಂಕ:11ನೇ ಮಾರ್ಚ್‌, 2010 
ವಿಷಯ: ದಿನಾ೦ಕ:01.01.2008ರಲ್ಲಿದ್ದಂತೆ ಬಂಡವಾಳ ಹೂಡಿಕೆ ಮಾಹಿತಿ ನಿರ್ವಹಣೆ ಹಾಗೂ ವಸೂಲಾತಿ, ಸಣ್ಣ 
ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆಯಲ್ಲಿನ ಉಪ ನಿರ್ದೇಶಕರ ವೃಂದದ ಅಂತಿಮ ಜೇಷ್ಠತಾ 
ಪಟ್ಟ ಪ್ರಚುರಪಡಿಸುವ ಬಗ್ಗೆ. 
ಉಲ್ಲೇಖ: 1) ಸರ್ಕಾರದ ಅಧಿಕೃತ ಜ್ಞಾಪನ ಸಂಖ್ಯೆ:51 ಸಉಲಾ 2006, ದಿನಾ೦ಕ:13.09.2006. 

2) ಬಂಡವಾಳ ಹೂಡಿಕೆ ಮಾಹಿತಿ ನಿರ್ವಹಣೆ ಹಾಗೂ ವಸೂಲಾತಿ, ಸಣ್ಣ ಉಳಿತಾಯ ಮತ್ತು 
ರಾಜ್ಯಲಾಟರಿ ಇಲಾಖೆಯ ನಿರ್ದೇಶಕರ ಪತ್ರಸಂಖ್ಯೆ: ಸಉಸಿ(3)13/2001-02, ದಿನಾ೦ಕ:20.01.2007 
ಮತ್ತು 22.02.2008. 

3) ಸರ್ಕಾರದ ಅಧಿಕೃತ ಜ್ಞಾಪನಾ ಸಂಖ್ಯೆ: ಆಇ 39 ಸಉಲಾ 2008, ದಿನಾ೦ಕ:09.04.2008. 

4) ಬಂಡವಾಳ ಹೂಡಿಕೆ ಮಾಹಿತಿ ನಿರ್ವಹಣೆ ಹಾಗೂ ವಸೂಲಾತಿ, ಸಣ್ಣ ಉಳಿತಾಯ ಮತ್ತು ರಾಜ್ಯ 
ಲಾಟರಿ ಇಲಾಖೆಯ ನಿರ್ದೇಶಕರ ಪತ್ರ ಸಂಖ್ಯೆ ಪತ್ರಸಂಖ್ಯೆಸಉಸಿ(3)13/2001-02, 
ದಿನಾಂಕ:29.05.2008. 

ಬಂಡವಾಳ ಹೂಡಿಕೆ, ಮಾಹಿತಿ ನಿರ್ವಹಣೆ ಹಾಗೂ ವಸೂಲಾತಿ, ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ 
ಇಲಾಖೆಯ ಉಪ ನಿರ್ದೇಶಕರು ವೃಂದದ ದಿನಾಂಕ:01.01.2006ರಲ್ಲಿದ್ದಂತೆ ಅಂತಿಮ ಜೇಷ್ಟತಾ ಪಟ್ಟಿಯನ್ನು ಮೇಲೆ ಉಲ್ಲೇಖ 
(1ರಲ್ಲಿ ಓದಲಾದ ಅಧಿಕೃತ ಜ್ಞಾಪನದಲ್ಲಿ ಪ್ರಕಟಿಸಲಾಗಿದೆ. ಮೇಲೆ ಉಲ್ಲೇಖ (2)ರ ಪತ್ರದಲ್ಲಿ ಬಂಡವಾಳ ಹೂಡಿಕೆ ಮಾಹಿತಿ 
ನಿರ್ವಹಣೆ ಹಾಗೂ ವಸೂಲಾತಿ, ಸಣ್ಣಿ ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆಯ ನಿರ್ದೇಶಕರು ಇಲಾಖೆಯ ಉಪ 
ನಿರ್ದೇಶಕರು ವೃಂದದ ದಿನಾಂಕ:01.01.2008ರಲ್ಲಿದ್ದಂತೆ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸುವಂತೆ ಸರ್ಕಾರಕ್ಕೆ 
ಪ್ರಸ್ತಾವನೆ ಸಲ್ಲಿಸಿರುತ್ತಾರೆ. 

ಮೇಲೆ ಉಲ್ಲೇಖ (3)ರ ಸರ್ಕಾರದ ಅಧಿಕೃತ ಜ್ಞಾಪನದಲ್ಲಿ ಬಂಡವಾಳ ಹೂಡಿಕೆ, ಮಾಹಿತಿ ನಿರ್ವಹಣೆ ಹಾಗೂ 
ವಸೂಲಾತಿ, ಸಣ್ಣ ಉಳಿತಾಯ ಮತ್ತು ರಾಜ್ಯ ಲಾಟರಿ ಇಲಾಖೆಯ ಉಪ ನಿರ್ದೇಶಕರು ವೃಂದದ ತಾತ್ಕಾಲಿಕ ಜೇಷ್ಠತಾ 
ಪಟ್ಟಿಯನ್ನು ಪ್ರಕಟಿಸಿದ್ದು, ಈ ಕುರಿತು ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ 30 ದಿನಗಳ ಒಳಗೆ ಸಲ್ಲಿಸಲು ತಿಳಿಸಲಾಗಿದೆ. 

ಮೇಲೆ (4)ರಲ್ಲಿ ಓದಲಾದ ದಿನಾಂಕ:29.05.2008ರ ನಿರ್ದೇಶಕರ ಪತ್ರದಲ್ಲಿ ಈ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಗೆ ಶ್ರೀ 
ಎ.ಆರ್‌. ಸತ್ಯನಾರಾಯಣ, ಉಪ ನಿರ್ದೇಶಕರು (ಲಾಟರಿ), ಇವರು ಆಕ್ಷೇಪಣೆಯನ್ನು ಸಲ್ಲಿಸಿ ಅವರ ಹೆಸರಿನ ಮುಂದೆ 
ಅರ್ಹತಾ ದಿನಾಂಕದ ಕಾಲಂನಲ್ಲಿ ದಿನಾಂಕ:02.08.2001 ಎಂದು ನಮೂದಿಸಬೇಕೆಂದು ಕೋರಿರುವ ಪತ್ರವನ್ನು ಲಗತ್ತಿಸಿ 
ಕಳುಹಿಸಿಕೊಡಲಾಗಿದೆ. ಶ್ರೀ ಸತ್ಯನಾರಾಯಣ, ಉಪ ನಿರ್ದೇಶಕರು (ಲಾಟರಿ), ಇವರ ಪೂರ್ವಾನ್ವಯ ಬಡ್ತಿ ನೀಡುವ 
ಪ್ರಸ್ತಾವನೆಯನ್ನು ಕಡತ ಸಂಖ್ಯೆ: ಆಇ 182 ಸ.ಉ.ಲಾ.2006ರಲ್ಲಿ ಪರಿಶೀಲಿಸಿದ ನಂತರ ಪ್ರಸ್ತಾವನೆಯನ್ನು ತಿರಸ್ಕರಿಸಲಾಗಿದೆ. 
ಆದುದರಿಂದ ಸದರಿ ಅಧಿಕಾರಿಯವರ ಆಕ್ಷೇಪಣೆಗಳನ್ನು ಪರಿಗಣಿಸಲು ಯೋಗ್ಯವಾಗಿರುವುದಿಲ್ಲವೆಂದು ಸರ್ಕಾರವು 
ತೀರ್ಮಾನಿಸಿದೆ. 

ಆದ್ದರಿಂದ ಬಂಡವಾಳ ಹೂಡಿಕೆ, ಮಾಹಿತಿ ನಿರ್ವಹಣೆ ಹಾಗೂ ವಸೂಲಾತಿ, ಸಣ್ಣ ಉಳಿತಾಯ ಮತ್ತು ರಾಜ್ಯ 
ಲಾಟರಿ ಇಲಾಖೆಯ ಉಪ ನಿರ್ದೇಶಕರು ವೃಂದದ ದಿನಾಂಕ:01.01.2008ರಲ್ಲಿದ್ದಂತೆ ಅಂತಿಮ ಜೇಷ್ಟತಾ ಪಟ್ಟಿಯನ್ನು 
ಕೆಳಗಿನಂತೆ ಪ್ರಕಟಿಸಲಾಗಿದೆ. 









































ಕ್ರ ಹೆಸರು ಜನ್ಮ ದಿನಾಂಕ | ಸರ್ಕಾರದ ಸೇವೆಗೆ ಪ್ರಸ್ತುತ ಹುದ್ದೆಯ ಅರ್ಹತಾ ಷರಾ 
ಸಂ. ಶ್ರೀಯುತರು ಸೇರಿದ ದಿನಾಂಕ ದಿನಾಂಕ ದಿನಾಂಕ 
ಆರ್‌. ಬಸವಣ್ಣ 10.12.1949 | 01.06.1977 06.07.1995 04.07.1995 | ನಿವೃತ್ತರಾಗಿದ್ದಾರೆ 
2. | ಓ. ಬೊಮ್ಮಣ್ಣ 08.11.1953 | 01.10.1981 11.08.1995 04.07.1995 |- 
3. | ಎ.ಆರ್‌. ಸತ್ತನಾರಾಯಣ | 04.09.1952 | 01.10.1981 14.06.2006 01.06.2006 | - 
ಡಿ.ಜಿ. ಪಟಗಾರ್‌ 
ಪಿ.ಆರ್‌-433 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ) 


ಆರ್ಥಿಕ ಇಲಾಖೆ (ಆಡಳಿತ ಮತ್ತು ಮುಂಗಡಗಳು) 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೫೯ 





ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:379/2008-09, ದಿನಾಂಕ:24ನೇ ಸೆಪ್ಟೆಂಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಅಬಕಾರಿ ಉಪ ನಿರೀಕ್ಷಕರು, ರಾಘವ ಬಿನ್‌ ರಂಗಸ್ವಾಮಿ, 
ಟಿ.ನರಸೀಪುರ ವಲಯ, ಟಿ.ನರಸೀಪುರ ಡಿ. ಶ್ರೀನಿವಾಸ್‌ ಬಿನ್‌ ದಾಸಪ್ಪ 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:31.01.2009ರಂದು ಬೆಳಿಗ್ಗೆ 6.00 ಗಂಟೆ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ಟಿ.ನರಸೀಪುರ ವಲಯ, 
ಟಿ.ನರಸೀಪುರ ಇವರು ಟಿ.ನರಸೀಪುರ ತಾ: ಬನ್ನೂರು ಹೋಬಳಿ, ಮೈಸೂರು- ಬನ್ನೂರು ರಸ್ತೆಗೆ ಸೇರಿರುವ ರಂಗಸಮುದ್ರದ 
ಬಸ್‌ ನಿಲ್ದಾಣದ ಹತ್ತಿರ ಕೆಎ-55/ಇ-7823 ನೋಂದಣಿ ಸಂಖ್ಯೆಯ ಬಜಾಜ್‌ ಪಲ್ಲರ್‌ ವಾಹನದಲ್ಲಿ ಅಕ್ರಮವಾಗಿ 8.640 
ಲೀ.ನಕಲಿ ಮದ್ಯ, ಲೇಬಲ್‌ಗಳು ಮತ್ತು ಮುಚ್ಚಳಗಳನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ, ನಕಲಿ 
ಮದ್ಯ ಮತ್ತು ನಕಲಿ ಮದ್ಯ ತಯಾರಿಕಾ ವಸ್ತುಗಳನ್ನು ಜಪ್ತುಪಡಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ:21/2008-09ರಲ್ಲಿ 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 14ರ ರೀತ್ಯಾ ಅಪರಾಧವಾಗಿದ್ದು, ಕಲಂ 32, 38(ಎ) ಮತ್ತು 43ರ ರೀತ್ಯಾ 
ಶಿಕ್ಷಾರ್ಹವಾದ್ದರಿಂದ ರಾಘವ ಮತ್ತು ಡಿ. ಶ್ರೀನಿವಾಸ ಎಂಬ ಆರೋಪಿಗಳನ್ನು ದಸ್ತಗಿರಿ ಮಾಡಿ ನ್ಯಾಯಾಲಯದ ಮುಂದೆ 
ಹಾಜರುಪಡಿಸಿರುವುದಾಗಿ ಹಾಗೂ ಉಳಿದ ಆರೋಪಿಗಳನ್ನು ಪತ್ತೆಹಚ್ಚಿ ದಸ್ತಗಿರಿ ಮಾಡುವುದಾಗಿ ಮೊಕದ್ದಮೆ ದಾಖಲಿಸಿ, 
ಪ್ರಥಮ ಮಾಹಿತಿ ವರದಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನಗಳ ಮಾಲೀಕತ್ವದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಮೈಸೂರು ಪೂರ್ವ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳಿಗೆ ಕ್ರಮವಾಗಿ ದಿನಾ೦ಕ:12.02.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. ಈ 
ಸಂಬ೦ಧ ಇದುವರೆವಿಗೂ ಯಾವುದೇ ಪ್ರತಿಕ್ರಿಯೆ ದೊರೆತ್ತಿರುವುದಿಲ್ಲ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:31.01.2009ರಂದು ಟಿ.ನರಸೀಪುರ ತಾ: ಬನ್ನೂರು ಹೋಬಳಿ, ಮೈಸೂರು- 
ಬನ್ನೂರು ರಸ್ತೆಗೆ ಸೇರಿರುವ ರಂಗಸಮುದ್ರದ ಬಸ್‌ ನಿಲ್ದಾಣದ ಹತ್ತಿರ ಕೆಎ-55/ಇ-7823 ನೋಂದಣಿ ಸಂಖ್ಯೆಯ ಬಜಾಜ್‌ 
ಪಲ್ಸರ್‌ ವಾಹನದಲ್ಲಿ ಅಕ್ರಮವಾಗಿ 8.640 ಲೀ. ನಕಲಿ ಮದ್ಯ, ಲೇಬಲ್‌ಗಳು ಮತ್ತು ಮುಚ್ಚಳಗಳನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದದ್ದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32, 38(ಎ) 43ರ ಅಡಿಯಲ್ಲಿ 
ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಈ ಬಗ್ಗೆ ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು 
ಇದೂವರೆವಿಗೂ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ. ಅಲ್ಲದೇ ಅಕ್ರಮವಾಗಿ ನಕಲಿ ಮದ್ಯವನ್ನು 
ತಯಾರಿಸಿ, ಸಾಗಾಣಿಕೆ/ ದಾಸ್ತಾನು ಮತ್ತು ಮಾರಾಟದಂತಹ ವೃತ್ತಿಯಲ್ಲಿ ತೊಡಗಿಕೊಂಡು, ಸಾರ್ವಜನಿಕರ ಪ್ರಾಣಹಾನಿ ಮತ್ತು 
ನೆಮ್ಮದಿಗೆ ಭಂಗ ತರುವ ಸಾಧ್ಯತೆಗಳನ್ನು ತಳ್ಳಿಹಾಕುವಂತಿಲ್ಲ. ಆದ ಕಾರಣ ಈ ಕೃತ್ಯ ವಾಹನ ಮಾಲೀಕನ ತಿಳುವಳಿಕೆಯಲ್ಲೇ 
ನಡೆದಿದೆ ಎಂಬುವುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (8) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೋಬ್ಬರೂ ಇಂದಿನವರೆವಿಗೂ 
ಖುದ್ಧಾಗಿಯಾಗಲೀ, ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮಿಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎ೦ಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿ೦ದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


೧೨೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಆದೇಶ ಸಂಖ್ಯೆ: ಡಿಟಿಸಿಆರ್‌:379/2008-09, ದಿನಾಂಕ:24ನೇ ಸೆಪ್ಟೆಂಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) (2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಅಬ್ಯಾರಿ ಉಪ ನಿರೀಕ್ಷಕರು, ಟಿ.ನರಸೀಪುರ ವಲಯ ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:21/2008-09, 
ದಿನಾಂಕ:31.01.2009ರಂದು ವಶಪಡಿಸಿಕೊಂಡ ಕೆಎ-55/ಇ-7823 ನೋಂದಣಿ ಸಂಖ್ಯೆಯ ಬಜಾಜ್‌ ಪಲ್ಸರ್‌ ವಾಹನವನ್ನು 
(ನಕಲಿ ಮದ್ಯ ಮತ್ತು ನಕಲಿ ಮದ್ಯ ತಯಾರಿಕಾ ವಸ್ತುಗಳನ್ನು ಮಾದರಿಯನ್ನು ಹೊರತುಪಡಿಸಿ ಈಗಾಗಲೇ ಪ್ರತ್ಯೇಕ 
ಆದೇಶದಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಸೆಪ್ಟೆಂಬರ್‌ ತಿಂಗಳ 24ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಪಿ.ಆರ್‌-1209 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:20/2005-06, ದಿನಾಂಕ:24ನೇ ಸೆಪ್ಟೆಂಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು ಪಟ್ಟಣ ಪೊಲೀಸ್‌ ಮಹದೇವಸ್ವಾಮಿ ಬಿನ್‌ ಜವರಶೆಟ್ಟ 
ಠಾಣೆ, ನಂಜನಗೂಡು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:07.05.2005 ರಂದು ಬೆಳಿಗ್ಗೆ 1100 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಪಟ್ಟಣ ಪೊಲೀಸ್‌ 
ಠಾಣೆ, ನಂಜನಗೂಡು ಇವರು ನಂಜನಗೂಡು ಟೌನ್‌, ಹುಲ್ಲಹಳ್ಳಿ ಸರ್ಕಲ್‌ನಲ್ಲಿ ಕೆಎ-09/4803 ನೋಂದಣಿ ಸಂಖ್ಯೆಯ 
ಆಟೋ ವಾಹನದಲ್ಲಿ ಅಕ್ರಮವಾಗಿ 100 ಲೀ. ಸೇಂದಿಯನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ 
ಮತ್ತು ಸೇಂದಿಯನ್ನು ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ:33/2005ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ 
ಕಲಂ 32, 34 ಹಾಗೂ ಐ.ಪಿ.ಸಿ. ಸೆಕ್ಷನ್‌ ರೀತ್ಯಾ ಮೊಕದ್ದಮೆ ದಾಖಲು ಮಾಡಿ, ಮುಂದಿನ ಕ್ರಮಕ್ಕಾಗಿ ಸಂಬಂಧಪಟ್ಟ 
ದಾಖಲಾತಿಗಳನ್ನು ಹಾಗೂ ಅಬಕಾರಿ ವಸ್ತುಗಳನ್ನು ಅಬಕಾರಿ ಸಬ್‌ ಇನ್ಸ್‌ಪೆಕ್ಟರ್‌, ನಂಜನಗೂಡು ಇವರಿಗೆ 
ಹಸ್ತಾಂತರಿಸಿರುತ್ತಾರೆ. 

ಪ್ರಕರಣದ ಆರೋಪಿಗಳಾದ ಮಹದೇವ, ಮಕ್ಸುಲ್‌ ಮತ್ತು ಶಿವಣ್ಣ ಇವರಿಗೆ ಈ ಪ್ರಾಧಿಕಾರದಿಂದ 
ದಿನಾ೦ಕ:08.09.2005ರಂದು ಕಾರಣ ಕೇಳುವ ನೋಟೀಸ್‌ನ್ನು ನೀಡಲಾಗಿದ್ದು, ಮಹದೇವ ಬಿನ್‌ ಜವರಶೆಟ್ಟಿ ವಿಳಾಸದಾರರು 
ಪೌತಿಯಾಗಿರುತ್ತಾರೆ ಎಂದು ಅಂಚೆ ಇಲಾಖೆಯವರು ಸದರಿ ನೋಟೀಸ್‌ನ್ನು ಈ ಪ್ರಾಧಿಕಾರಕ್ಕೆ ಹಿಂದಿರುಗಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನದ ಮಾಲೀಕತ್ವದ ವಿವರವುಳ್ಳ "ಬಿ' ವಹಿಯನ್ನು ಕೋರಿ, ಮೈಸೂರು ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ದಿನಾ೦ಕ:08.09.2005ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. 

ಮಹಾದೇವ ಬಿನ್‌ ಜವರಶೆಟ್ಟಿ ಮತ್ತು ಶಿವಣ್ಣ ಬಿನ್‌ ತಮ್ಮಯ್ಯ, ಎನ್‌.ಜಿ.ಓ. ಕಾಲೋನಿ, ಚಾಮಲಾಪುರದಹುಂಡಿ, 
ನಂಜನಗೂಡು ತಾಲ್ಲೂಕು ಇವರುಗಳು ಕಾರಣ ಕೇಳುವ ನೋಟೀಸಿಗೆ ಪ್ರತಿಕ್ರಿಯಿಸಿ, ದಿನಾ೦ಕ:24.09.2008ರಂದು ಈ 
ಪ್ರಾಧಿಕಾರಕ್ಕೆ ಲಿಖಿತ ಮೂಲಕ ಮನವಿಯನ್ನು ಸಲ್ಲಿಸಿ, ಆರೋಪವನ್ನು ಅಲ್ಲಗಳೆದು ವಾಹನವನ್ನು ತನ್ನ ವಶಕ್ಕೆ ಬಿಡುಗಡೆ 
ಮಾಡಲು ಕೋರಿರುತ್ತಾರೆ. ಈ ಪ್ರಕರಣದ ವಿಚಾರಣೆಯನ್ನು ಪ್ರಾರಂಭಿಸಲಾಗಿದ್ದು, ಅರ್ಜಿದಾರರ ಮನವಿಯನ್ನು ಪುರಸ್ಕರಿಸಿ, 
ರೂ.5000/-ಗಳ ಭದ್ರತೆಯನ್ನು ಹಾಜರುಪಡಿಸುವಂತೆ ಸೂಚಿಸಲಾಗಿತ್ತು. ಇದಕ್ಕೆ ಅರ್ಜಿದಾರರು ಒಪ್ಪಿಗೆ ಸೂಚಿಸಲಾಗಿದ್ದು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೬೧ 





ಇದುವರೆವಿಗೂ ಯಾವುದೇ ಭದ್ರತೆಯನ್ನು ಹಾಜರುಪಡಿಸಿರುವುದಿಲ್ಲ. ಅಲ್ಲದೆ ಈ ಪ್ರಕರಣದ ಮುಟ್ಟುಗೋಲು ನಡವಳಿಗಳಿಗೆ 
ಅರ್ಜಿದಾರರು ದಿನಾಂಕ:11.01.2007ರ ವರೆಗೆ ಹಾಜರಾಗಿರುವುದನ್ನು ಹೊರತುಪಡಿಸಿ, ಉಳಿದ ಯಾವುದೇ ನಡವಳಿಗಳಿಗೆ 
ಹಾಜರಾಗಿರುವುದಿಲ್ಲ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲ೦ 32, 34ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ 
ಮಾಡಿದ್ದು, ಈ ಬಗ್ಗೆ ಯಾವುದೇ ಸಾಕ್ಷ್ಯ ಪುರಾವೆಗಳನ್ನು ಹಾಜರುಪಡಿಸಿರುವುದಿಲ್ಲ. ಈ ಕೃತ್ಯ ತನ್ನ ತಿಳುವಳಿಕೆಯಲ್ಲೇ ನಡೆದಿದೆ 
ಎಂಬುವುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ, ಅಲ್ಲದೇ ಇದುವರೆವಿಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ 
ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಲಭ್ಯವಿರುವ ದಾಖಲೆಗಳಂತೆ, ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (4) ವರ್ಷಗಳಿಗೂ ಹೆಚ್ಚು ಕಾಲ 
ಕಳೆದಿರುತ್ತದೆ. ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ 
ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ ಏಜೆಂಟರ್‌ 
ಗಮನಕ್ಕೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು 
ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ ಯಾವುದೇ 
ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:20/2005-06, ದಿನಾಂಕ:24ನೇ ಸೆಪ್ಟೆಂಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ 
ನಂತರ ಕಲ೦ 43(ಎ) (2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ ಉಪ ನಿರೀಕ್ಷಕರು, ಪಟ್ಟಣ 
ಪೊಲೀಸ್‌ ಠಾಣೆ, ನಂಜನಗೂಡು ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ: 33/2005, ದಿನಾ೦ಕ:07.05.05.ರಂದು 
ವಶಪಡಿಸಿಕೊಂಡ ಕೆಎ-09/4803/ ನೋಂದಣಿ ಸಂಖ್ಯೆಯ ಆಟೋ ವಾಹನ ಮತ್ತು 100 ಲೀ. ಸೇಂದಿಯನ್ನು 
(ಮಾದರಿಯನ್ನು ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊ೦ಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಸೆಪ್ಟೆಂಬರ್‌ ತಿಂಗಳ 24ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಪಿ.ಆರ್‌-1226 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:40(ಪೊಲೀಸ್‌)/2008-09, ದಿನಾಂಕ:24ನೇ ಸೆಪ್ಟೆಂಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು ಪುರುಷೋತ್ತಮ ಬಿನ್‌ ಪುಟ್ಟಸೋಮಯ್ಯ 
ನಂಜನಗೂಡು ಗ್ರಾಮಾಂತರ ಪೊಲೀಸ್‌ 
ಠಾಣೆ, ನಂಜನಗೂಡು ತಾ: 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:31.12.2008ರಂದು ಸಂಜೆ 4.45 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ನಂಜನಗೂಡು 
ಗ್ರಾಮಾಂತರ ಪೊಲೀಸ್‌ ಠಾಣೆ ಇವರು ನಂಜನಗೂಡು ತಾಲ್ಲೂಕು, ಕಲ್ಲಹಳ್ಳಿ ರಸ್ತೆ ಕೈಗಾರಿಕಾ ಪ್ರದೇಶದ ಶ್ರೀ ವೆಂಕಟೇಶ್ವರ 
ಎಂಟರ್‌ಪ್ರೈಸಸ್‌ ಕಾರ್ಬಾನೆಯ ಮುಂಭಾಗದಲ್ಲಿ ಕೆಎ-04-/ಎಕ್ಸ್‌-4379 ನೋಂದಣಿ ಸಂಖ್ಯೆಯ ಕೈನೆಟಿಕ್‌ ಹೋಂಡಾ 


೧೨೬೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ವಾಹನದಲ್ಲಿ ಅಕ್ರಮವಾಗಿ 8.640 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು 
ಮದ್ಯವನ್ನು ಜಪ್ತುಗೊಳಿಸಿ, ಪುರುಷೋತ್ತಮ ಬಿನ್‌ ಪುಟ್ಟಸೋಮಯ್ಯ ಎಂಬುವವರನ್ನು ದಸ್ತಗಿರಿ ಮಾಡಿ ಪ್ರಥಮ ಮಾಹಿತಿ 
ವರದಿ ಸಂಖ್ಯೆ:406/2008ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 1], 14, 32, 34ರ ರೀತ್ಯಾ ಮೊಕದ್ದಮೆ 
ದಾಖಲಿಸಿ, ಜಪ್ತುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಮುಂದಿನ ಕ್ರಮಕ್ಕೆ ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು 
ದಿನಾ೦ಕ:02.01.2009ರಂದು ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅಂತೆಯೇ ದಿನಾಂಕ:07.01.2009ರಂದು 
ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿರುತ್ತದೆ. 

ವಶಪಡಿಸಿಕೊಂಡ ವಾಹನಗಳ ಮಾಲೀಕತ್ವದ ವಿವರವುಳ್ಳ "ಬಿ' ವಹಿಯನ್ನು ಕೋರಿ, ಬೆಂಗಳೂರು ಉತ್ತರ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳಿಗೆ ದಿನಾ೦ಕ:22.05.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. ಅಂತೆಯೇ 
ದಿನಾ೦ಕ:23.07.2009ರಂದು ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರು "ಬಿ' ವಹಿಯ ಪ್ರತಿಯನ್ನು ಪಡೆದು ಈ 
ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಅದನ್ನು ಪರಿಶೀಲಿಸಲಾಗಿ ರಾಘವೇಂದ್ರ ಎಂ. ದೇಶ್‌ಪಾಂಡೆ ಬಿನ್‌ ಮಾಧವ ದೇಶ್‌ಪಾಂಡೆ, 
ಸಂಖ್ಯೆ: ಬಿ-1518/5, ಬಿ ಬ್ಲಾಕ್‌, 5ನೇ ಮೈನ್‌, 5ನೇ ಕ್ರಾಸ್‌, ಸಹಕಾರನಗರ, ಬೆಂಗಳೂರು-ಇವರ ಒಡೆತನದಲ್ಲಿರುವುದು 
ಕಂಡುಬಂದಿರುತ್ತದೆ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:31.12.2008ರಂದು ನಂಜನಗೂಡು ತಾಲ್ಲೂಕು ಕಲ್ಲಹಳ್ಳಿ ರಸ್ತೆ, ಕೈಗಾರಿಕಾ 
ಪ್ರದೇಶದಲ್ಲಿ ಕೆಎ-04-/ಎಕ್ಸ್‌-4379 ನೋಂದಣಿ ಸಂಖ್ಯೆಯ ಕೈನೆಟಿಕ್‌ ಹೋಂಡಾ ವಾಹನದಲ್ಲಿ ಅಕ್ರಮವಾಗಿ 8.640 ಲೀ. 
ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32, 
34ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು 
ಇದೂವರೆವಿಗೂ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯವು ವಾಹನ ಮಾಲೀಕನ 
ತಿಳುವಳಿಕೆಯಲ್ಲೇ ನಡೆದಿದೆ ಎಂಬುವುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (8) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿ೦ದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:40(ಪೊಲೀಸ್‌)/2008-09, ದಿನಾಂಕ:24ನೇ ಸೆಪ್ಟೆಂಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) (2)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ನಂಜನಗೂಡು ಗ್ರಾಮಾಂತರ ಪೊಲೀಸ್‌ ಠಾಣೆ, ಇವರು ಹೂಡಲಾದ ಪ್ರಮಾ.ವರದಿ 
ಸಂಖ್ಯೆ:406/2008, ದಿನಾಂಕ:31.12.2008ರಂದು ವಶಪಡಿಸಿಕೊಂಡ ಕೆಎ-04/ಎಕ್ಸ್‌-4379 ನೋಂದಣಿ ಸಂಖ್ಯೆಯ ಕೈನೆಟಿಕ್‌ 
ಹೋಂಡಾ ವಾಹನವನ್ನು (8.640 ಲೀ. ಮದ್ಯವನ್ನು ಮಾದರಿಯನ್ನು ಹೊರತುಪಡಿಸಿ, ಈಗಾಗಲೇ ಪ್ರತ್ಯೇಕ ಆದೇಶದಲ್ಲಿ 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಸೆಪ್ಟೆಂಬರ್‌ ತಿಂಗಳ 24ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಪಿ.ಆರ್‌-1229 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೬೩ 





ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:322/2007-08, ದಿನಾ೦ಕ:24ನೇ ಸೆಪ್ಟೆಂಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 

ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಅಬಕಾರಿ ನಿರೀಕ್ಷಕರು, ಗುಪ್ತ ವಾರ್ತಾ ವಿಭಾಗ, ಆರೋಪಿ ಪರಾರಿ 
ಮೈಸೂರು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:18.02.2008ರ೦ದು ಬೆಳಿಗ್ಗೆ 9.00 ಗಂಟೆ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ಗುಪ್ತ ವಾರ್ತಾ ವಿಭಾಗ, 
ಮೈಸೂರು ವಿಭಾಗ ಇವರು ನಂಜನಗೂಡು ತಾಲ್ಲೂಕು, ನಂಜನಗೂಡು-ಗುಂಡ್ಲುಪೇಟೆ ರಸ್ತೆ, ಕಳ್ಳೀಪುರ ಗ್ರಾಮದ ಗೇಟ್‌ ಬಳಿ 
ಕೆಎ-09/ಎ೦-2405 ನೋಂದಣಿ ಸಂಖ್ಯೆಯ ಮಾರುತಿ-800 ವಾಹನದಲ್ಲಿ ಅಕ್ರಮವಾಗಿ 105 ಲೀ. ಮದ್ಯಸಾರವನ್ನು ಹೊಂದಿ, 
ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ 
ಸಂಖ್ಯೆ:16/2007-08ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11ರ ರೀತ್ಯಾ ಅಪರಾಧವಾಗಿದ್ದು, ಕಲಂ 32, 33(ಬಿ), 
38(ಎ) ಮತ್ತು 43ರ ರೀತ್ಯಾ ಶಿಕ್ಷಾರ್ಹವಾದ್ದರಿಂದ ಆರೋಪಿ ಪರಾರಿಯಾಗಿರುವುದಾಗಿ ಮೊಕದ್ದಮೆ ದಾಖಲಿಸಿ, ಪ್ರಥಮ 
ಮಾಹಿತಿ ವರದಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 

ವಶಪಡಿಸಿಕೊಂಡ ವಾಹನಗಳ ಮಾಲೀಕತ್ವದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಮೈಸೂರು ಪೂರ್ವ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳಿಗೆ ದಿನಾ೦ಕ:28.07.2008ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. ಇದಕ್ಕೆ ಯಾವುದೇ 
ಪ್ರತಿಕ್ರಿಯೆ ದೊರೆಯದ ಕಾರಣ ದಿನಾಂಕ:05.11.2008ರಂದು ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ ಮತ್ತೊಮ್ಮೆ 
ಪತ್ರ ಬರೆಯಲಾಗಿರುತ್ತದೆ. ಶ್ರೀಮತಿ ಪ್ರಭಾ ಆರ್‌. ರೆಡ್ಡಿ, ಸಂ.175. 1ನೇ ಬ್ಲಾಕ್‌, ಕುವೆಂಪುನಗರ, ಮೈಸೂರು ಇವರ 
ಒಡೆತನದಲ್ಲಿದ್ದು, ಸದರಿಯವರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:11.07.2008ರಂದು ಕಲಂ 43(ಬಿ) ರ ಅಡಿಯಲ್ಲಿ ಕಾರಣ 
ಕೇಳಿ ನೋಟೀಸನ್ನು ಜಾರಿಗೊಳಿಸಲಾಗಿದ್ದು, ವಲಯದ ನಿರೀಕ್ಷಕರು ಮಾಲೀಕರಿಗೆ ಜಾರಿಗೊಳಿಸಿ ವರದಿ ಮಾಡಿರುತ್ತಾರೆ. ಸದರಿ 
ನೋಟೀಸಿಗೆ ಪ್ರತಿಕ್ರಿಯಿಸಿ, ಜಪ್ಪುಗೊಳಿಸಲಾದ ಕಾರು ನನ್ನದಾಗಿದ್ದು, ನನಗೆ ಗೊತ್ತಿಲ್ಲದೇ ಕಾರಿನ ಚಾಲಕನು ಹಣದ ಆಸೆಯಿಂದ 
ಈ ರೀತಿ ತಪ್ಪು ಮಾಡಿರುವುದಾಗಿ, ಇಲಾಖೆಯು ವಿಧಿಸುವ ಮೌಲ್ಯವನ್ನು ಸರ್ಕಾರಕ್ಕೆ ಪಾವತಿಸಲು ಬದ್ಧನಾಗಿರುವುದಾಗಿ ಸದರಿ 
ವಾಹನವನ್ನು ವಾಪಸ್ಸು ನೀಡಬೇಕೆಂದು ಕೋರಿರುತ್ತಾರೆ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:18.02.2008ರಂದು ನಂಜನಗೂಡು ತಾಲ್ಲೂಕು, ನಂಜನಗೂಡು- 
ಗುಂಡ್ಲುಪೇಟೆ ರಸ್ತೆ, ಕಳ್ಳೀಪುರ ಗ್ರಾಮದ ಗೇಟ್‌ ಬಳಿ ಕೆಎ-09/ಎ೦-2405 ನೋಂದಣಿ ಸಂಖ್ಯೆಯ ಮಾರುತಿ-800 
ವಾಹನದಲ್ಲಿ ಅಕ್ರಮವಾಗಿ 105 ಲೀ. ಮದ್ಯಸಾರವನ್ನು ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ 
ಗಮನಿಸಿದಾಗ, ಕಲಂ 32, 34ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಪ್ರತಿವಾದಿಯು ತನ್ನ ಮೇಲೆ 
ಇರತಕ್ಕಂತಹ ಜವಾಬ್ದಾರಿಯನ್ನು ಇದೂವರೆವಿಗೂ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ. ಆದ ಕಾರಣ 
ಈ ಕೃತ್ಯವು ವಾಹನ ಮಾಲೀಕನ ತಿಳುವಳಿಕೆಯಲ್ಲೇ ನಡೆದಿದೆ ಎಂಬುವುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣದಲ್ಲಿ ಆರೋಪಿಯು ಪರಾರಿಯಾಗಿದ್ದು, ಇಂತಹ ಮೊಕದ್ದಮೆಗಳಲ್ಲಿ ಪ್ರಕರಣ ದಾಖಲಾದ ಒಂದು 
ತಿಂಗಳೊಳಗಾಗಿ ವಾಹನದ ಮಾಲೀಕತ್ವವನ್ನು ನಿರೂಪಿಸಲು ಈ ಪ್ರಾಧಿಕಾರದ ಮುಂದೆ ಹಾಜರಾಗದಿದ್ದಲ್ಲಿ ಅಂತಹ ಅಬಕಾರಿ 
ವಸ್ತುಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕಾನೂನಿನಲ್ಲಿ ಅವಕಾಶವಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (19) ತಿಂಗಳಿಗೂ ಹೆಚ್ಚು ಕಾಲ ಕಳೆದಿರುತ್ತದೆ. ವಾಹನ 
ಬಿಡುಗಡೆಗಾಗಿ ಅರ್ಜಿಯನ್ನು ಸಲ್ಲಿಸಿರುವುದನ್ನು ಹೊರತುಪಡಿಸಿ, ಇನ್ನಾವುದೇ ಪ್ರಯತ್ನ ನಡೆಸಿರುವುದು ಕಂಡುಬಂದಿರುವುದಿಲ್ಲ. 
ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ ಈ ಘಟನೆಯು ಸಂಭವಿಸಿದ 
ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ ಏಜೆಂಟರ್‌ ಗಮನಕ್ಕೆ ಬಾರದೇ 
ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ ಎಂಬುದನ್ನು ತೃಪ್ತಿಕರವಾಗಿ ಈ 


೧೨೬೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ ಯಾವುದೇ ಪ್ರಯೋಜನ 
ಇರದಿರುವುದನ್ನು ಮನಗ೦ಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು ಕಂಡುಬಂದಿರುತ್ತದೆ. 
ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:322/2007-08, ದಿನಾ೦ಕ:24ನೇ ಸೆಪ್ಟೆಂಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬ್ಬಾರಿ 
ನಿರೀಕ್ಷಕರು, ಗುಪ್ತವಾರ್ತಾ ವಿಭಾಗ, ಮೈಸೂರು ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ: 16/2007-08, 
ದಿನಾಂಕ:18.02.2008ರಂದು ವಶಪಡಿಸಿಕೊಂಡ ಕೆಎ-09/ಎ೦-2405 ನೋಂದಣಿ ಸಂಖ್ಯೆಯ ಮಾರುತಿ-800 ವಾಹನವನ್ನು 
(105 ಲೀ. ಮದ್ಯಸಾರವನ್ನು ಮಾದರಿಯನ್ನು ಹೊರತುಪಡಿಸಿ ಈಗಾಗಲೇ ಪ್ರತ್ಯೇಕ ಆದೇಶದಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಳ್ಳಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಸೆಪ್ಟೆಂಬರ್‌ ತಿಂಗಳ 24ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಪಿ.ಆರ್‌-1210 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:564(ಹೊಲೀಸ್‌)/2008-09, ದಿನಾಂಕ:24ನೇ ಸೆಪ್ಟೆಂಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಗುರುಸ್ವಾಮಿ ಬಿನ್‌ ಲೇಟ್‌ ನಂಜುಂಡಾಚಾರಿ 
ನಂಜನಗೂಡು ಟೌನ್‌ ಪೊಲೀಸ್‌ ಠಾಣೆ, 
ನಂಜನಗೂಡು. 


ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:10.04.2009ರಂದು ಮಧ್ಯಾಹ್ನ 3.30 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ನಂಜನಗೂಡು 
ಟೌನ್‌ ಪೊಲೀಸ್‌ ಠಾಣೆ, ನಂಜನಗೂಡು ಇವರು ನಂಜನಗೂಡು ತಾಲ್ಲೂಕು, ಹುಲ್ಲಹಳ್ಳಿ ಸರ್ಕಲ್‌ ಬಳಿ ಕೆಎ-05/ಇಎ-457 
ನೋಂದಣಿ ಸಂಖ್ಯೆಯ ಬಜಾಜ್‌ ಕ್ಯಾಲಿಬರ್‌ ವಾಹನದಲ್ಲಿ ಅಕ್ರಮವಾಗಿ 7.200 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ಮುಗೊಳಿಸಿ, ಗುರುಸ್ವಾಮಿ ಬಿನ್‌ ಲೇಟ್‌ ನಂಜುಂಡಾಚಾರಿ 
ಎಂಬುವವರನ್ನು ದಸ್ತಗಿರಿ ಮಾಡಿ ಪ್ರಥಮ ಮಾಶಿತಿ ವರದಿ ಸಂಖ್ಯೆ:65/2009ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ 
ಕಲಂ 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ತುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಮುಂದಿನ ಕ್ರಮಕ್ಕಾಗಿ 
ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾ೦ಕ:16.04.2009ರಂದು ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. 
ಅಂತೆಯೇ ದಿನಾ೦ಕ:17.04.2009ರಂದು ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ 
ನೀಡಲಾಗಿರುತ್ತದೆ. 

ವಶಪಡಿಸಿಕೊಂಡ ವಾಹನಗಳ ಮಾಲೀಕತ್ವದ ವಿವರವುಳ್ಳ “ಬಿ' ವಹಿಯನ್ನು ಕೋರಿ, ಬೆಂಗಳೂರು ದಕ್ಷಿಣ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ:17.04.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. ಇದೂವರೆಗೆ 
ಯಾವುದೇ ಪ್ರತಿಕ್ರಿಯೆ ದೊರೆತಿರುವುದಿಲ್ಲ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೬೫ 





ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:10.04.2009ರಂದು ನಂಜನಗೂಡು ತಾಲ್ಲೂಕು, ಹುಲ್ಲಹಳ್ಳಿ ಸರ್ಕಲ್‌ ಬಳಿ 
ಕೆಎ-05/ಇಎ-457 ನೋಂದಣಿ ಸಂಖ್ಯೆಯ ಬಜಾಜ್‌ ಕ್ಯಾಲಿಬರ್‌ ವಾಹನದಲ್ಲಿ ಅಕ್ರಮವಾಗಿ 7.200 ಲೀ. ಮದ್ಯವನ್ನು 
ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32, 34ರ ಅಡಿಯಲ್ಲಿ 
ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಇದೂವರೆವಿಗೂ ಈ 
ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯವು ವಾಹನ ಮಾಲೀಕನ 
ತಿಳುವಳಿಕೆಯಲ್ಲೇ ನಡೆದಿದೆ ಎಂಬುವುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (5) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎ೦ಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿ೦ದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:564/2008-09, ದಿನಾಂಕ:24ನೇ ಸೆಪ್ಟೆಂಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) (2)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ನಂಜನಗೂಡು ಟೌನ್‌ ಪೊಲೀಸ್‌ ಠಾಣೆ ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:65/2009, 
ದಿನಾಂಕ:10.04.2009ರಂದು ವಶಪಡಿಸಿಕೊಂಡ ಕೆಎ-05/ಇಎ-457 ನೋಂದಣಿ ಸಂಖ್ಯೆಯ ಬಜಾಜ್‌ ಕ್ಯಾಲಿಬರ್‌ 
ವಾಹನವನ್ನು (7.200 ಲೀ. ಮದ್ಯವನ್ನು ಮಾದರಿಯನ್ನು ಹೊರತುಪಡಿಸಿ, ಈಗಾಗಲೇ ಪ್ರತ್ಯೇಕ ಆದೇಶದಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಸೆಪ್ಟೆಂಬರ್‌ ತಿಂಗಳ 24ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ॥ ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಪಿ.ಆರ್‌-1212 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:503(ಪೊಲೀಸ್‌)/2008-09, ದಿನಾಂಕ:24ನೇ ಸೆಪ್ಟೆಂಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಸಂದೇಶ್‌ ಕುಮಾರ್‌ ಮತ್ತು ಮಹಾಲಿಂಗಸ್ವಾಮಿ 
ಹುಲ್ಲಹಳ್ಳಿ ಪೊಲೀಸ್‌ ಠಾಣೆ, 
ನಂಜನಗೂಡು ತಾಲ್ಲೂಕು. 


೧೨೬೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:09.03.2009ರಂದು ಸಂಜೆ 5.30 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಹುಲ್ಲಹಳ್ಳಿ ಪೊಲೀಸ್‌ 
ಠಾಣೆ, ನಂಜನಗೂಡು ಇವರು ನಂಜನಗೂಡು ತಾಲ್ಲೂಕು, ಹರದನಹಳ್ಳಿ ಗ್ರಾಮದ ಬಸ್‌ ನಿಲ್ದಾಣ ಬಳಿ ಕೆಎ-09/ಎಲ್‌-2109 
ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ಮೊಪೆಡ್‌ ವಾಹನದಲ್ಲಿ ಅಕ್ರಮವಾಗಿ 8.640 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಸ೦ದೇಶ್‌ಕುಮಾರ್‌ ಬಿನ್‌ ಸಿದ್ದರಾಜು ಮತ್ತು 
ಮಹಾಲಿಂಗಸ್ವಾಮಿ ಬಿನ್‌ ಮರಿಯಯ್ಯ ಎಂಬುವವರನ್ನು ದಸ್ತಗಿರಿ ಮಾಡಿ ಪ್ರಥಮ ಮಾಹಿತಿ ವರದಿ ಸಂಖ್ಯೆ35/2009ರಲ್ಲಿ 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲ೦ 32, 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ಪುಪಡಿಸಲಾದ ವಾಹನ ಮತ್ತು 
ಮದ್ಯವನ್ನು ಮುಂದಿನ ಕ್ರಮಕ್ಕಾಗಿ ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾ೦ಕ:10.03.2009ರಂದು ಈ ಪ್ರಾಧಿಕಾರದ 
ಅನುಮತಿಗಾಗಿ ಕೋರಿರುತ್ತಾರೆ. ಅಂತೆಯೇ ದಿನಾಂಕ:16.03.2009ರಂದು ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರಿಗೆ 
ಹಸ್ತಾಂತರಿಸಲು ಅನುಮತಿ ನೀಡಲಾಗಿರುತ್ತದೆ. 

ವಶಪಡಿಸಿಕೊಂಡ ವಾಹನಗಳ ಮಾಲೀಕತ್ವದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಮೈಸೂರು ಪೂರ್ವ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ:20.03.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. ಅಂತೆಯೇ 
ದಿನಾ೦ಕ:03.06.2009ರಂದು ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರು 'ಬಿ' ವಹಿಯ ಪ್ರತಿಯನ್ನು ಈ ಪ್ರಾಧಿಕಾರಕ್ಕೆ 
ಪಡೆದು ಸಲ್ಲಿಸಿರುತ್ತಾರೆ. ಅದನ್ನು ಪರಿಶೀಲಿಸಲಾಗಿ ಶ್ರೀ ಪಿ. ಮುತ್ತು ಬಿನ್‌ ಪಿ. ಮುತ್ತುಸ್ವಾಮಿ, ಸಂ.2542, 4ನೇ ಕ್ರಾಸ್‌, ನ್ಯೂ 
ಕಾಂತರಾಜ ಅರಸ್‌ ರಸ್ತೆ, ಕೆ.ಜಿ. ಕೊಪ್ಪಲು, ಮೈಸೂರು ಇವರ ಒಡೆತನದಲ್ಲಿರುವುದು ಕಂಡುಬಂದಿರುತ್ತದೆ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾ೦ಕ:09.03.2009ರಂದು ನಂಜನಗೂಡು ತಾಲ್ಲೂಕು, ಹರದನಹಳ್ಳಿ ಗ್ರಾಮದ ಬಸ್‌ 
ನಿಲ್ದಾಣ ಬಳಿ ಕೆಎ-09/ಎಲ್‌-2109 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ಮೊಪೆಡ್‌ ವಾಹನದಲ್ಲಿ ಅಕ್ರಮವಾಗಿ 8.640 ಲೀ. 
ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32, 
34ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಶ್ರೀ ಪ. ಮುತ್ತು ಬಿನ್‌ ಪಿ. ಮುತ್ತುಸ್ವಾಮಿ, ಸಂ.2542, 4ನೇ 
ಕ್ರಾಸ್‌, ನ್ಯೂ ಕಾಂತರಾಜ ಅರಸ್‌ ರಸ್ತೆ, ಕೆ.ಜಿ.ಕೊಪ್ಪಲು, ಮೈಸೂರು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು 
ಇದೂವರೆವಿಗೂ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯವು ವಾಹನ 
ಮಾಲೀಕನ ತಿಳುವಳಿಕೆಯಲ್ಲೇ ನಡೆದಿದೆ ಎಂಬುವುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (6) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎ೦ಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿ೦ದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:503/2008-09, ದಿನಾಂಕ:24ನೇ ಸೆಪ್ಟೆಂಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) (2)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಹುಲ್ಲಹಳ್ಳಿ ಪೊಲೀಸ್‌ ಠಾಣೆ ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:35/2009, 
ದಿನಾ೦ಂಕ:09.03.2009ರಂದು ವಶಪಡಿಸಿಕೊಂಡ ಕೆಎ-09/ಎಲ್‌-2109 ನೋಂದಣಿ ಸಂಖ್ಯೆಯ ಟಿ.ವಿ.ಎಸ್‌. ಮೊಪೆಡ್‌ 
ವಾಹನವನ್ನು (8.640 ಲೀ. ಮದ್ಯವನ್ನು ಮಾದರಿಯನ್ನು ಹೊರತುಪಡಿಸಿ, ಈಗಾಗಲೇ ಪ್ರತ್ಯೇಕ ಆದೇಶದಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೬೭ 





(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಸೆಪ್ಟೆಂಬರ್‌ ತಿಂಗಳ 24ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಪಿ.ಆರ್‌-1211 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:502(ಪೊಲೀಸ್‌)/2008-09, ದಿನಾಂಕ:24ನೇ ಸೆಪ್ಟೆಂಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ರವಿ ಬಿನ್‌ ಮಾದನಾಯ್ಕ 
ಟಿ.ನರಸೀಪುರ ಪೊಲೀಸ್‌ ಠಾಣೆ, 
ಟಿ.ನರಸೀಪುರ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:14.02.2009ರಂದು ಮಧ್ಯಾಹ್ನ 3.00 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಟಿ.ನರಸೀಪುರ 
ಪೊಲೀಸ್‌ ಠಾಣೆ ಇವರು ಟಿ.ನರಸೀಪುರ ತಾಲ್ಲೂಕು, ತಲಕಾಡು ರಸ್ತೆಯ ಫೈರ್‌ ಬ್ರಿಗೇಡ್‌ ಬಳಿ ಕೆಎ-09/ಇಜೆ-4152 
ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ವಾಹನದಲ್ಲಿ ಅಕ್ರಮವಾಗಿ 18 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ರವಿ ಬಿನ್‌ ಮಾದನಾಯ್ಕ ಎಂಬುವವರನ್ನು ದಸ್ತಗಿರಿ 
ಮಾಡಿ ಪ್ರಥಮ ಮಾಹಿತಿ ವರದಿ ಸಂಖ್ಯೆ:27/2009ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 1], 14, 32, 34ರ 
ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ತುಪಡಿಸಲಾದ ವಾಹನ ಮತ್ತು ಮದ್ಯವನ್ನು ಮುಂದಿನ ಕ್ರಮಕ್ಕಾಗಿ ಅಬಕಾರಿ ಇಲಾಖೆಗೆ 
ಹಸ್ತಾಂತರಿಸಲು ದಿನಾಂಕ:09.03.2009ರಂದು ಈ ಪ್ರಾಧಿಕಾರದ ಅನುಮತಿಗಾಗಿ ಕೋರಿರುತ್ತಾರೆ. ಅಂತೆಯೇ 
ದಿನಾಂಕ:12.03.2009ರಂದು ಟಿ.ನರಸೀಪುರ ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿರುತ್ತದೆ. 

ವಶಪಡಿಸಿಕೊಂಡ ವಾಹನಗಳ ಮಾಲೀಕತ್ವದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಮೈಸೂರು ಪೂರ್ವ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳಿಗೆ ದಿನಾ೦ಕ:18.06.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. ಇದೂವರೆಗೆ ಯಾವುದೇ 
ಪ್ರತಿಕ್ರಿಯೆ ದೊರೆತಿರುವುದಿಲ್ಲ. 

ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:14.02.2009ರಂದು ಟಿ.ನರಸೀಪುರ ತಾಲ್ಲೂಕು, ತಲಕಾಡು ರಸ್ತೆಯ ಬಳಿ 
ಕೆಎ-09/ಇಜೆ-4152 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ವಾಹನದಲ್ಲಿ ಅಕ್ರಮವಾಗಿ 18 ಲೀ. ಮದ್ಯವನ್ನು ಹೊಂದಿ, 
ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, ಕಲಂ 32, 34ರ ಅಡಿಯಲ್ಲಿ 
ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಇದೂವರೆವಿಗೂ ಈ 
ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯವು ವಾಹನ ಮಾಲೀಕನ ತಿಳುವಳಿಕೆಯಲ್ಲೇ 
ನಡೆದಿದೆ ಎಂಬುವುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (7) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫ್ತಿಯಾದ 
ವಾಹನವು ತನ್ನದೆಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 


೧೨೬೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎ೦ಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿ೦ದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:502/2008-09, ದಿನಾಂಕ:24ನೇ ಸೆಪ್ಟೆಂಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ) (2)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ಉಪ ನಿರೀಕ್ಷಕರು, ಟಿ.ನರಸೀಪುರ ಪೊಲೀಸ್‌ ಠಾಣೆ ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:27/2009, 
ದಿನಾಂಕ:14.02.2009ರಂದು ವಶಪಡಿಸಿಕೊಂಡ ಕೆಎ-09/ಇಜೆ-4152 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ 
ವಾಹನವನ್ನು (18 ಲೀ. ಮದ್ಯವನ್ನು ಮಾದರಿಯನ್ನು ಹೊರತುಪಡಿಸಿ, ಈಗಾಗಲೇ ಪ್ರತ್ಯೇಕ ಆದೇಶದಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಸೆಪ್ಟೆಂಬರ್‌ ತಿಂಗಳ 24ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 

ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 

ಪಿ.ಆರ್‌-1208 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 

ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:563/2008-09, ದಿನಾ೦ಕ:24ನೇ ಜೂನ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಆರೋಪಿಯನ್ನು ಪತ್ತೆ ಹಚ್ಚಬೇಕಾಗಿರುತ್ತದೆ. 
ಇಲವಾಲ ಪೊಲೀಸ್‌ ಠಾಣೆ, 


ಮೈಸೂರು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:28.03.2009ರಂದು ಸಂಜೆ 5.30 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಇಲವಾಲ ಹೊಲೀಸ್‌ 
ಠಾಣೆ, ಮೈಸೂರು ಇವರು ಇಲವಾಲ ಹೋಬಳಿ, ಸೀಗಳ್ಳಿ-ಬಿಳಿಕೆರೆ ರಸ್ತೆ, ಸಿಳ್ಳೇಗೌಡರ ಜಾಗದ ಹತ್ತಿರ, ಕೆಎ-09/ಇಎಲ್‌- 
5227 ನೋಂದಣಿ ಸಂಖ್ಯೆಯ ಬಜಾಜ್‌ ಪ್ಲಾಟನಾ ವಾಹನದಲ್ಲಿ ಅಕ್ರಮವಾಗಿ 5.400 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ಪುಗೊಳಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ:42/2009ರಲ್ಲಿ 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 34ರ ರೀತ್ಯಾ ಮೊಕದ್ದಮೆ ದಾಖಲಿಸಿ, ಜಪ್ತುಪಡಿಸಲಾದ ವಾಹನ ಮತ್ತು 
ಮದ್ಯವನ್ನು ಮುಂದಿನ ಕ್ರಮಕ್ಕೆ ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ದಿನಾ೦ಕ:09.04.2009ರಂದು ಅನುಮತಿಗಾಗಿ 
ಕೋರಿರುತ್ತಾರೆ. ಅಂತೆಯೇ ದಿನಾಂಕ:16.04.2009ರಂದು ಮೈಸೂರು ವಲಯ ಸಂ.3 ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು 
ಅನುಮತಿ ನೀಡಲಾಗಿರುತ್ತದೆ. 

ವಶಪಡಿಸಿಕೊಂಡ ವಾಹನದ ಮಾಲೀಕತ್ವದ ವಿವರವುಳ್ಳ "ಬಿ' ವಹಿಯನ್ನು ಕೋರಿ, ಮೈಸೂರು ಪೂರ್ವ ಪ್ರಾದೇಶಿಕ 
ಸಾರಿಗೆ ಅಧಿಕಾರಿಗಳಿಗೆ ದಿನಾಂಕ:16.04.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿರುತ್ತದೆ. ಇದೂವರೆಗೆ 


ಯಾವುದೇ ಮಾಹಿತಿ ಇರುವುದಿಲ್ಲ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೬೯ 





ಲಭ್ಯವಿರುವ ದಾಖಲೆಗಳಂತೆ, ದಿನಾಂಕ:28.03.2009ರಂದು ಇಲವಾಲ ಹೋಬಳಿ, ಸೀಗಳ್ಳಿ-ಬಿಳಿಕೆರೆ ರಸ್ತೆ, 
ಸಿಳ್ಳೇಗೌಡರ ಜಾಗದ ಹತ್ತಿರ, ಕೆಎ-09/ಇಎಲ್‌-5227 ನೋಂದಣಿ ಸಂಖ್ಯೆಯ ಬಜಾಜ್‌ ಪ್ಲಾಟಿನಾ ವಾಹನದಲ್ಲಿ ಅಕ್ರಮವಾಗಿ 
5.400 ಲೀ. ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಇದನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ, 
ಕಲಂ 32, 34, 38ರ ಅಡಿಯಲ್ಲಿ ತನಿಖಾಧಿಕಾರಿಗಳು ಆರೋಪ ಮಾಡಿದ್ದು, ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ 
ಜವಾಬ್ದಾರಿಯನ್ನು ಇದೂವರೆವಿಗೂ ಈ ಪ್ರಾಧಿಕಾರದ ಮುಂದೆ ಹಾಜರಾಗಿ ನಿರೂಪಿಸಿರುವುದಿಲ್ಲ. ಆದ ಕಾರಣ ಈ ಕೃತ್ಯವು 
ವಾಹನ ಮಾಲೀಕನ ತಿಳುವಳಿಕೆಯಲ್ಲೇ ನಡೆದಿದೆ ಎಂಬುವುದು ಈ ಪ್ರಾಧಿಕಾರಕ್ಕೆ ಮನವರಿಕೆಯಾಗಿರುತ್ತದೆ. 

ಈ ಪ್ರಕರಣದಲ್ಲಿ ಆರೋಪಿಯು ಪರಾರಿಯಾಗಿದ್ದು, ಇಂತಹ ಮೊಕದ್ದಮೆಗಳಲ್ಲಿ ಪ್ರಕರಣ ದಾಖಲಾದ ಒಂದು 
ತಿಂಗಳೊಳಗಾಗಿ ವಾಹನದ ಮಾಲೀಕತ್ವವನ್ನು ನಿರೂಪಿಸಲು ಈ ಪ್ರಾಧಿಕಾರದ ಮುಂದೆ ಹಾಜರಾಗದಿದ್ದಲ್ಲಿ ಅಂತಹ ಅಬಕಾರಿ 
ವಸ್ತುಗಳನ್ನು ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ)ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು 
ಕಾನೂನಿನಲ್ಲಿ ಅವಕಾಶವಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (6) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿ೦ದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:563/2008-09, ದಿನಾ೦ಕ:24ನೇ ಸೆಪ್ಟೆಂಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲ೦ 43(ಸಿ)ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕ 
ಉಪ ನಿರೀಕ್ಷಕರು, ಇಲವಾಲ ಪೊಲೀಸ್‌ ಠಾಣೆ, ಮೈಸೂರು ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:42/2009, 
ದಿನಾಂಕ:28.03.2009ರಂದು ವಶಪಡಿಸಿಕೊಂಡ ಕೆಎ-09/ಇಎಲ್‌-5227 ನೋಂದಣಿ ಸಂಖ್ಯೆಯ ಬಜಾಜ್‌ ಪ್ಲಾಟಿನಾ 
ವಾಹನವನ್ನು (5.400 ಲೀ. ಮದ್ಯವನ್ನು ಮಾದರಿಯನ್ನು ಹೊರತುಪಡಿಸಿ, ಈಗಾಗಲೇ ಪ್ರತ್ಯೇಕ ಆದೇಶದಲ್ಲಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಸೆಪ್ಟೆಂಬರ್‌ ತಿಂಗಳ 24ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಪಿ.ಆರ್‌-1077 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:03/2009--10, ದಿನಾಂಕ:22ನೇ ಅಕ್ಟೋಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ದ ಪ್ರತಿವಾದಿ/ ಆರೋಪಿ 
ಆರಕ್ಷಕ ನಿರೀಕ್ಷಕರು, ಎಂ. ನಾಗರಾಜು ಬಿನ್‌ ಮಾದೇಗೌಡ 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ 
ವಿಭಾಗ, ವಿಶೇಷ ಪೊಲೀಸ್‌ ಠಾಣೆ, 


ಮೈಸೂರು ಜಿಲ್ಲೆ. 


೧೨೭೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:28.06.2009ರಂದು ಸಂಜೆ 5.00 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ವಿಭಾಗ, ವಿಶೇಷ ಪೊಲೀಸ್‌ ಠಾಣೆ, ಮೈಸೂರು ಜಿಲ್ಲೆ ಇವರು ನಂಜನಗೂಡು-ಊಟಿ ರಸ್ತೆಯಲ್ಲಿರುವ 
ಕಾರ್ಮೆಲ್‌ ಶಾಲೆ ಮುಂಭಾಗ ಬಳಿ ಅಕ್ರಮವಾಗಿ 10.620 ಲೀ. ಮದ್ಯವನ್ನು ಕೆಎ-09/ಎಕ್ಸ್‌-3589 ನೋಂದಣಿ ಸಂಖ್ಯೆಯ 
ಟಿವಿಎಸ್‌ ಎಕ್ಸೆಲ್‌ ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ಪುಗೊಳಿಸಿ, 
ಪ್ರಥಮ ಮಾಹಿತಿ ವರದಿ ಸಂಖ್ಯೆ19/2009ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ 
ಶಿಕ್ಷಾರ್ಹವಾದ್ದರಿಂದ ಮೊಕದ್ದಮೆ ದಾಖಲಿಸಿ, ಆರೋಪಿಯನ್ನು ನ್ಯಾಯಾಂಗದ ಮುಂದೆ ಹಾಜರುಪಡಿಸಿರುವುದಾಗಿ ನಮೂದಿಸಿ, 
ಪ್ರಥಮ ಮಾಹಿತಿ ವರದಿ ಮತ್ತು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ದಿನಾ೦ಕ:01.07.2009ರಂದು ವರದಿಯೊಂದನ್ನು 
ಸಲ್ಲಿಸಿ ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಅನುಮತಿಗಾಗಿ ಕೋರಿರುತ್ತಾರೆ. 
ದಿನಾ೦ಕ:13.07.2009ರಂದು ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರು ದಿನಾ೦ಕ:07.08.2009ರಂದು ವರದಿಯನ್ನು ಸಲ್ಲಿಸಿ ಮೈಸೂರು 
ಪಶ್ಚಿಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಂದ ಸದರಿ ವಾಹನದ 'ಬಿ' ಈ ಪ್ರಾಧಿಕಾರಕ್ಕೆ ಸಲ್ಲಿಸಿ, ಸಂಬಂಧಪಟ್ಟ ವಾಹನ 
ಮಾಲೀಕರಿಗೆ ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ನೀಡಲು ಕೋರಿರುತ್ತಾರೆ. ಬಿ ವಹಿಯನ್ನು 
ಪರಿಶೀಲಿಸಲಾಗಿ ಶ್ರೀಮತಿ ಆರ್‌. ಭುವನೇಶ್ವರಿ ಕೋಂ ವಿ. ರವಿಚಂದ್ರನ್‌, ನಂ. ಬಿ66, ಬಿ.ಆರ್‌.ಬಿ.ಎನ್‌. ನೋಟ್‌ ಮುದ್ರಣ್‌ 
ನಗರ್‌, ಮೈಸೂರು ಇವರ ಒಡೆತನದಲ್ಲಿರುವುದು ದೃಢಪಟ್ಟಿರುತ್ತದೆ. ಸದರಿ ಮಾಲೀಕರಿಗೆ ಕಲಂ 43(ಬಿ) ರ ಅಡಿಯಲ್ಲಿ ಈ 
ಪ್ರಾಧಿಕಾರದಿಂದ ದಿನಾ೦ಕ:24.09.2009 ರಂದು ಕಾರಣ ಕೇಳುವ ನೋಟಿಸ್‌ನ್ನು ಜಾರಿಗೊಳಿಸಲಾಗಿದ್ದು, ಆರ್‌. ಭುವನೇಶ್ವರಿ 
ಇವರು ಸದರಿ ನೋಟಿಸಿಗೆ ಪ್ರತಿಕ್ರಿಯಿಸಿ, ವಾಹನವನ್ನು ನಾಗೇಶ್‌ ಬಿನ್‌ ಲೇ: ಮರಿಬಸವಯ್ಯ ಇವರಿಗೆ ಮಾರಾಟ 
ಮಾಡಿರುವುದಾಗಿ ಮು೦ದಿನ ಪತ್ರ ವ್ಯವಹಾರವನ್ನು ನಾಗೇಶ್‌ರವರಿಗೆ ನಡೆಸಲು ಕೋರಿರುತ್ತಾರೆ. ಹಾಗೆಯೇ ನಾಗೇಶ್‌ರವರು 
ದಿನಾ೦ಕ:20.10.2009ರಂದು ಲಿಖಿತ ಮೂಲಕ ಈ ಪ್ರಾಧಿಕಾರಕ್ಕೆ ಮನವಿಯನ್ನು ಸಲ್ಲಿಸಿ, ಎಂ. ನಾಗರಾಜು ಬಿನ್‌ 
ಮಾದೇಗೌಡ, ಹೊರೆಯಾಲ ಗ್ರಾಮ, ಗುಂಡ್ಲುಪೇಟೆ ತಾಲ್ಲೂಕು ಇವರಿಗೆ ಮಾರಾಟ ಮಾಡಲಾಗಿದ್ದು ನನಗೂ ವಾಹನಕ್ಕೂ 
ಯಾವುದೇ ಸಂಬಂಧವಿಲ್ಲವೆಂದು ತಿಳಿಸಿರುತ್ತಾರೆ. 

ಮೇಲ್ಕಂಡ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ:28.06.2009ರಂದು ನಂಜನಗೂಡು-ಊಟಿ 
ರಸ್ತೆಯಲ್ಲಿರುವ ಕಾರ್ಮೆಲ್‌ ಶಾಲೆ ಮುಂಭಾಗ ಬಳಿ ಅಕ್ರಮವಾಗಿ 10.620 ಲೀ. ಮದ್ಯವನ್ನು ಕೆಎ-09/ಎಕ್ಸ್‌-3589 
ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸೆಲ್‌ ವಾಹನದಲ್ಲಿ ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಬಗ್ಗೆ 
ವಾಹನ ಮಾಲೀಕರ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಇದುವರೆವಿಗೂ ಸ್ಪಷ್ಟವಾಗಿ 
ನಿರೂಪಿಸಿರುವುದಿಲ್ಲ. ಹಾಗೂ ಪ್ರಸ್ತುತ ಎಂ. ನಾಗರಾಜು ರವರು ಸಹ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ 
ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (3) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಫ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ, ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೇ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎ೦ಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೇ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:03/2009-10, ದಿನಾಂಕ:22ನೇ ಅಕ್ಟೋಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ವಿಶೇಷ ಪೊಲೀಸ್‌ ಠಾಣೆ, ಮೈಸೂರು ಜಿಲ್ಲೆ, ಇವರು 
ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:19/2009, ದಿನಾ೦ಕ:28.06.2009ರಂದು ವಶಪಡಿಸಿಕೊಂಡ ಕೆಎ-09/ಎಕ್ಸ್‌-3589 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೭೧ 





ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸೆಲ್‌ ವಾಹನವನ್ನು (10.620 ಲೀ. ಮದ್ಯವನ್ನು ಮಾದರಿಯನ್ನು ಹೊರತುಪಡಿಸಿ, 
ಈಗಾಗಲೇ ಪ್ರತ್ಯೇಕ ಆದೇಶದಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಅಕ್ಟೋಬರ್‌ ತಿಂಗಳ 22ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಪಿ.ಆರ್‌-1204 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ಕಛೇರಿ ನಂ.5 ಲೋ.ಬಂ ಮತ್ತು ಒ.ಜ.ಸಾ.ಉಪ ವಿಭಾಗ ಸಾಗರ 
“ಸುತ್ತೋಲೆ” 
ನಂ:ಸಕಾಆಂ:ಲೋಅ.ಸಿಬ್ಬಂದಿ-1 :ಮಾಹಿತಿ ಹಕ್ಕು ಕೈಪಿಡಿ: 2005/2009-10/765, ದಿನಾಂಕ: 25ನೇ ಮಾರ್ಚ್‌, 2010 
ಸರ್ಕಾರದ ಅಧಿಸೂಚನೆ ಸಂಖ್ಯೆ :ಲೋಇ:64ಸ್ಟೀಮರ:05 ದಿನಾಂಕ:-23-09-2005 ಹಾಗೂ ಲೋಇ.16- 
ಐಟಿಸಿ:08:2750 ದಿನಾಂಕ:25-02-08 ಮತ್ತು ಮುಖ್ಯ ಇಂಜಿನಿಯರು (ಸಂಕದ) ಬೆಂಗಳೂರು ಇವರ ಅಧಿಸೂಚನೆ ಸಂಖ್ಯೆ : 
ಸಿಬಿಎಸ್‌: ಮಾಹಿತಿ ಹಕ್ಕು ಕೈಪಿಡಿ :05:ಇಎಸ್‌ಎಫ್‌:05-06 ದಿ. 19-09-2005 ಹಾಗೂ ಮುಖ್ಯ ಇಂಜಿನಿಯರ್‌ ಸಂಕದ 
ಬೆಂಗಳೂರು ಸಿಬಿಎಸ್‌:ಮಹಾಕ:208:07-08 ದಿ:20-03-08 ರ ಪರಿಷ್ಕೃತ ನಿರ್ದೇಶನದಂತೆ 2005 ರ ಮಾಹಿತಿ ಹಕ್ಕು 
ಅಧಿನಿಯಮ-2ರ ಅಡಿಯಲ್ಲಿ ಲೋ.ಇ. ಮುಖ್ಯಸ್ಥರನ್ನು ಸಾರ್ವಜನಿಕ ಪ್ರಾಧಿಕಾರಿ ಎಂದು ನಾಮಾಂಕಿತ ಮಾಡಿ ಸರ್ಕಾರವು 
ನೇಮಿಸಿದೆ. 

ಮಾಹಿತಿ ಹಕ್ಕು ಅಧಿನಿಯಮ 2005 ರ ಸಕ್ಷನ್‌ 5(2) ಅಡಿಯಲ್ಲಿ ಇಲಾಖಾ ಮುಖ್ಯಸ್ಥರ ಅಡಿಯಲ್ಲಿ 
ಕಾರ್ಯನಿರ್ವಹಿಸುತ್ತಿರುವ ಕ್ಷೇತ್ರ ಕಛೇರಿಗಳಲ್ಲಿನ ಕಾರ್ಯ ವಿಧಾನದ ಬಗ್ಗೆ ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಇಲಾಖಾ 
ಮುಖ್ಯಸ್ಥರು ಎಲ್ಲಾ ಸಹಾಯಕ ಕಾರ್ಯಪಾಲಕ ಇಂಜಿನಿಯರುಗಳನ್ನು “ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಎಂದು 
ಮತ್ತು ಸದರಿ ನಿಯಮ 5(1)ರ ಅಡಿಯಲ್ಲಿ ಕಾರ್ಯಪಾಲಕ ಇಂಜಿನಿಯರುಗಳನ್ನು “ಸಾರ್ವಜನಿಕ ಮಾಹಿತಿ ಅಧಿಕಾರಿ” 
ಎಂದು ನೇಮಕ ಮಾಡಿರುತ್ತಾರೆ 

ಈ ಸಂಬಂಧ ಲೋಕೋಪಯೋಗಿ ಇಲಾಖೆ, ಸಾಗರ ಉಪವಿಭಾಗ ವ್ಯಾಪ್ತಿಗೆ ಸಂಬಂಧಿಸಿದಂತೆ, ಉಪವಿಭಾಗ 
ಕಛೇರಿಯ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಇವರನ್ನು “ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿ” 
(ಎಸ್‌.ಪಿ.ಐ.ಓ) ಎಂದು ಕಛೇರಿಯ ಸಹಾಯಕ ಇಂಜಿನಿಯರ್‌ ಇವರನ್ನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ 
(ಎ.ಪಿ.ಐ.ಓ) ಎಂದು ಈ ಮೂಲಕ ನಾಮಾಂಕಿತ ಮಾಡಲಾಗಿದೆ. ಈ ಬಗ್ಗೆ ಈ ಕಛೇರಿಯಿಂದ “ಮಾಹಿತಿ ಹಕ್ಕು ಕೈಪಿಡಿ- 
2005” ನ್ನು ಪ್ರಕಟಿಸಲಾಗಿದ್ದು, ವೆಬ್‌ ಸೈಟ್‌ನಲ್ಲಿ ಪ್ರಚುರಪಡಿಸುವಂತೆ ಡಿಪಿಸಿ/ಎನ್‌ಪಿಸಿ ಇವರಿಗೆ ಸೂಚಿಸಲಾಗಿದೆ. ಸಾಗರ 
ಲೋ.ಇ ಉಪ ವಿಭಾಗ ಕಛೇರಿಯಿ೦ದ ಮಾಹಿತಿಯನ್ನು ಈ ಮೂಲಕ ಪರಿಷ್ಕರಿಸಿ ಪ್ರಕಟಿಸಿದೆ. 

ಕೆ.ಎನ್‌. ದಿನೇಶ್‌ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ ಮತ್ತು ಒ.ಜ.ಸಾ. ಇಲಾಖೆ, 
ನಂ.5 ಉಪ ವಿಭಾಗ, ಸಾಗರ. 
ನಮೂನೆ 
ಮಾಹಿತಿ ಹಕ್ಕು ಅಧಿನಿಯಮ- 2005 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಲೋ.ಬಂ ಮತ್ತು ಒ.ಜ.ಸಾ ಇಲಾಖೆ ನಂ.5 ಉಪ ವಿಭಾಗ ಸಾಗರ 

ಮಾಹಿತಿ ಹಕ್ಕು ಅಧಿನಿಯಮ- 2005 ಸೆಕ್ಷನ್‌ 5(1)(2) ರ ಅಡಿಯಲ್ಲಿ ಈ ಕಛೇರಿಯಿಂದ ನೇಮಿಸಲಾದ 
ಅಧಿಕಾರಿಗಳು ಸಾರ್ವಜನಿಕ ಸಂಪರ್ಕ ಅಧಿಕಾರಿಗಳಾಗಿರುತ್ತಾರೆ. 


೧೨೭೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಈ ಕಛೇರಿಯಲ್ಲಿ ಮಾಹಿತಿ ದಾಖಲೆಗಳನ್ನು ನೀಡುವ ಅಧಿಕಾರಿಗಳು : ಸಾರ್ವಜನಿಕ ಮಾಹಿತಿ ಅಧಿಕಾರಿ 
ಸೆಕ್ಷನ್‌ 5(1)ರ ಪ್ರಕಾರ. 
ಅಧಿಕಾರಿ ಹೆಸರು: ಪದನಾಮ: 
ಶ್ರೀ ಕೆ.ಎನ್‌ ದಿನೇಶ್‌ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ಲೋ.ಬಂ ಮತ್ತು ಒ.ಜ.ಸ. ಇಲಾಖೆ 
ನಂ.5 ಉಪ ವಿಭಾಗ, ಸಾಗರ 
ದೂರವಾಣಿ : 08183-226213 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಸೆಕ್ಷನ್‌ 5(2)ರ ಪ್ರಕಾರ. 
ಅಧಿಕಾರಿ ಹೆಸರು: ಪದನಾಮ: 
ಶ್ರೀ ಕೆ.ಜೆ ಭೀಮಾನಾಯ್ಕ್‌ ಸಹಾಯಕ ಇಂಜಿನಿಯರ್‌ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಕಛೇರಿ 
ಲೋ.ಬ೦ ಮತ್ತು ಒ.ಜ.ಸ. ಇಲಾಖೆ 
ನಂ.5 ಉಪ ವಿಭಾಗ, ಸಾಗರ 
ದೂರವಾಣಿ : 08183-226213 
ಮೇಲಿನ ಅಧಿಕಾರಿಗಳು ಮಾಹಿತಿಯನ್ನು 30 ದಿನಗಳೊಳಗಾಗಿ ನೀಡದಿದ್ದಲ್ಲಿ ಅಥವಾ ಸಹಕರಿಸದಿದ್ದಲ್ಲಿ ದೂರನ್ನು 
ಮತ್ತು ಮೇಲ್ಮನವಿಯನ್ನು ಸೆಕ್ಷನ್‌ 19(1)ರ ಪ್ರಕಾರ ಕೆಳಕಂಡ ಅಧಿಕಾರಿಗಳಿಗೆ ನೀಡಬಹುದು. 
ಕಾರ್ಯಪಾಲಕ ಇಂಜಿನಿಯರ್‌ 
ಲೋ.ಬಂ ಮತ್ತು ಒ.ಜ.ಸ. ಇಲಾಖೆ 
ಶಿವಮೊಗ್ಗ ವಿಭಾಗ, ಶಿವಮೊಗ್ಗ. 
ಕರ್ತವ್ಯದ ಹಾಜರಾತಿ 
ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ - 2005 ಸೆಕ್ಷನ್‌ 5(1 ಪ್ರಕಾರ ಶ್ರೀ ಕೆ.ಎನ್‌ ದಿನೇಶ್‌ ಸಹಾಯಕ 
ಕಾರ್ಯಪಾಲಕ ಇಂಜಿನಿಯರ್‌, ಆದ ನಾನು ವಿಶೇಷ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಎಸ್‌.ಪಿ.ಐ.ಓ) ಯಾಗಿ ಕರ್ತವ್ಯ 
ನಿರ್ವಹಿಸಲು ದಿನಾಂಕ: 13-07-2009 ರಂದು ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 
ಸಹಿ: 
ಪದನಾಮ: ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ಲೋ.ಬಂ೦ ಮತ್ತು ಒ.ಜ.ಸ. ಇಲಾಖೆ 
ನಂ.5 ಉಪ ವಿಭಾಗ, ಸಾಗರ 
ದೂರವಾಣಿ:08183-226213 
ಕರ್ತವ್ಯದ ಹಾಜರಾತಿ 
ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ - 2005 ಸೆಕ್ಷನ್‌ 5(2) ಪ್ರಕಾರ ಶ್ರೀ ಕೆ.ಜೆ ಭೀಮಾನಾಯ್ಕ್‌ ಸಹಾಯಕ 
ಇಂಜಿನಿಯರ್‌, ಆದ ನಾನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ (ಎ.ಪಿ.ಐ.ಒ) ಯಾಗಿ ಕರ್ತವ್ಯ ನಿರ್ವಹಿಸಲು 
ದಿನಾಂಕ: 23-10-2009 ರಂದು ಹೊಣೆಗಾರಿಕೆಯನ್ನು ಒಪ್ಪಿಕೊಂಡಿರುತ್ತೇನೆ. 
ಪದನಾಮ: ಸಹಾಯಕ ಇಂಜಿನಿಯರ್‌ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ ಕಛೇರಿ 
ಲೋ.ಬಂ ಮತ್ತು ಒ.ಜ.ಸ. ಇಲಾಖೆ 
ನಂ.5 ಉಪ ವಿಭಾಗ, ಸಾಗರ 
ದೂರವಾಣಿ : 08183-226213 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೭೩ 





ಸುವರ್ಣ ಕರ್ನಾಟಕ- 2005 
ಕರ್ನಾಟಕ ಸರ್ಕಾರ 
(ಲೋಕೋಪಯೋಗಿ ಇಲಾಖೆ) 
ಮಾಹಿತಿ ಹಕ್ಕು ಕೈಪಿಡಿ-2005 
ಸೆಕ್ಟನ್‌ 4 (1) (ಬಿ) ಅನ್ವಯ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ನಂ.5 ನೇ ಉಪವಿಭಾಗ. ಸಾಗರ 
ಶಿವಮೊಗ್ಗ ಜಿಲ್ಲೆ 
ಸುವರ್ಣ ಕರ್ನಾಟಕ- 2005 
ಕರ್ನಾಟಕ ಸರ್ಕಾರ 
ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ಸಾಗರ ಉಪ ವಿಭಾಗ, ಸಾಗರ 
ಮಾಹಿತಿ ಹಕ್ಕು ಕೈಪಿಡಿ - 2005 ಸೆಕ್ಷನ್‌ 4(1) (ಬಿ) ಅನ್ವಯ 
1 ಸಂಸ್ಥೆಯ ಬಗ್ಗೆ ವಿವರಗಳು, ಕಾರ್ಯಗಳು ಮತ್ತು ಕರ್ತವ್ಯಗಳು :- 
ಅ) ಸಂಸ್ಥೆಯ ಹೆಸರು : ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 


ನಂ.5 ನೇ ಉಪ ವಿಭಾಗ ಸಾಗರ. 





ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 

ತಾಂತ್ರಿಕ ಶಾಖೆ ಆಡಳಿತ ಶಾಖೆ 
ಸಹಾಯಕ ಇಂಜಿನಿಯರ್‌- 2 ಪ್ರಥಮ ದರ್ಜೆ ಸಹಾಯಕರು- 1 
ಕಿರಿಯ ಇಂಜಿನಿಯರ್‌ - 6 ದ್ವಿತೀಯ ದರ್ಜೆ ಸಹಾಯಕರು- 2 
ಚಾಲಕರು - 2 
“ಡಿ' ದರ್ಜೆ ನೌಕರರು -2 
ಟಿ.ಬಿ. ಮೇಟಿ - 3 
ವಾಟರ್‌ ಬಾಯ್‌ - 2 

















ಕಾರ್ಯಗಳು ಮತ್ತು ಕರ್ತವ್ಯಗಳು: 

ಸಾಗರ ತಾಲ್ಲೂಕಿನ ವ್ಯಾಪ್ತಿಯಲ್ಲಿ ವಿವಿಧ ಲೆಕ್ಕ ಶೀರ್ಷಿಕೆ ಅಡಿಯಲ್ಲಿ ಬರುವ ಎಲ್ಲಾ ಕಾಮಗಾರಿಗಳ ಪೂರ್ಣ 
ಕಾರ್ಯ ವ್ಯಾಪ್ತಿಯನ್ನು ಹೊಂದಿದ್ದು, ಹಾಗೂ ಸಾರ್ವಜನಿಕ ಆಸ್ತಿ-ಪಾಸ್ಕಿಗಳಿಗೆ ಸಂಬಂಧಿಸಿದ ಆಡಳಿತಾತ್ಮಕ, ಆರ್ಥಿಕ ಹಾಗೂ 
ಸೇವೆಗಳಿಗೆ ಸಂಬಂಧಿಸಿದ ಕೆಲಸ ಕಾರ್ಯಗಳನ್ನು ನಿರ್ವಹಿಸಲಾಗುತ್ತಿದೆ. 
॥l. ಅಧಿಕಾರಿ ಮತ್ತು ಸಿಬ್ಬಂದಿಗಳ ಅಧಿಕಾರಗಳು ಮತ್ತು ಕರ್ತವ್ಯಗಳು 
1. ಸಹಾಯಕ ಕಾರ್ಯಪಾಲಕ ಅಂಜಿನಿಯರರು : 

ಲೋಕೋಪಯೋಗಿ ಇಲಾಖೆ, ನಂ.5ನೇ ಉಪವಿಭಾಗ, ಸಾಗರ ಕಛೇರಿಯ ಅಧಿಕೃತ ಮುಖ್ಯಸ್ಥರಾಗಿದ್ದು. ಇಲಾಖಾ 
ಮುಖ್ಯಸ್ಥರ ಮೇಲಾಧಿಕಾರಿಗಳ ನಿರ್ದೇಶನಗಳನ್ನು ನಿಯಮದ ಚೌಕಟ್ಟಿನಲ್ಲಿ ಜಾರಿಗೊಳಿಸುವ ಅಧಿಕಾರ ಮತ್ತು 
ಜವಾಬ್ದಾರಿಗಳನ್ನು ಹೊಂದಿರುತ್ತಾರೆ, ಹಾಗೂ ಕಛೇರಿಯ ಸಿಬ್ಬಂದಿ ಮತ್ತು ಕಾಮಗಾರಿಗಳ ಮೇಲ್ವಿಚಾರಣೆ ಹಾಗೂ 
ನಿಯಂತ್ರಣದ ಅಧಿಕಾರವನ್ನು ಹೊಂದಿರುತ್ತಾರೆ. 


೧೨೭೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ತಾಂತ್ರಿಕ ಶಾಖೆ : 
2. ಸಹಾಯಕ ಇಂಜಿನಿಯರುಗಳು - 2: 

ಉಪವಿಭಾಗ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಬಗೆಯ ಕಾಮಗಾರಿಗಳ ನಕ್ಷೆ ಮತ್ತು ಅಂದಾಜು ಪಟ್ಟಿಗಳನ್ನು 
ತಯಾರಿಸುವುದು ಹಾಗೂ ಕಾಮಗಾರಿಗಳ ಪೂರ್ಣ ಉಸ್ತುವಾರಿ, ನಿರ್ವಹಣೆ ಮಾಡುವುದು, ಹಾಗೂ ಕಾಮಗಾರಿಗಳ ಬಿಲ್ಲನ್ನು 
ತಯಾರಿಸುವುದು ಮತ್ತು ಸಂಬಂಧಪಟ್ಟಂತೆ ಶಾಖೆಯ ಪೂರ್ಣ ಉಸ್ತುವಾರಿ ಮತ್ತು ಪತ್ರ ವ್ಯವಹಾರ. 
3. ಕಿರಿಯ ಇಂಜಿನಿಯರುಗಳು -6 : 

ಉಪವಿಭಾಗ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಬಗೆಯ ಕಾಮಗಾರಿಗಳ ನಕ್ಷೆ ಮತ್ತು ಅಂದಾಜು ಪಟ್ಟಿಗಳನ್ನು 
ತಯಾರಿಸುವುದು ಹಾಗೂ ಕಾಮಗಾರಿಗಳ ಪೂರ್ಣ ಉಸ್ತುವಾರಿ : ನಿರ್ವಹಣೆ ಮಾಡುವುದು, ಹಾಗೂ ಕಾಮಗಾರಿಗಳ ಬಿಲ್ಲನ್ನು 
ತಯಾರಿಸುವುದು ಮತ್ತು ಸಂಬಂಧಪಟ್ಟಂತೆ ಶಾಖೆಯ ಪೂರ್ಣ ಪತ್ರ ವ್ಯವಹಾರ ಹಾಗೂ ಮಾಸಿಕ ಎಂ.ಎಂ.ಆರ್‌. 
ಮೀಟಿಂಗ್‌ಗೆ ವರದಿ ಸಲ್ಲಿಸುವುದು, ಉಪವಿಭಾಗ ವ್ಯಾಪ್ತಿಯ ಎಲ್ಲಾ ರಸ್ತೆ, ಸೇತುವೆ, ಕಟ್ಟಡಗಳ ಅಂಕಿ ಅಂಶ ನಿರ್ವಹಣೆ 
ಮಾಡುವುದು, ವಾರ್ಷಿಕ ಆಡಳಿತಾತ್ಮಕ ಪ್ರಗತಿ ವರದಿ ತಯಾರಿಸಿ ಮೇಲಾಧಿಕಾರಿಗಳಿಗೆ, ಎಲ್‌ಎಕ್ಕೂ : ಎಲ್‌ಸಿಕ್ಯೂ ಪತ್ರ 
ವ್ಯವಹಾರ ನಡೆಸುವುದು. 
ಆಡಳಿತ ಶಾಖೆ :- 
1. ಪ್ರಥಮ ದರ್ಜೆ ಸಹಾಯಕರು - 1: 

ಆಡಳಿತ ಶಾಖೆಯ ವ್ಯವಹಾರ, ಮಾಸಿಕ ನಗದು ಲೆಕ್ಕ ಹೊಂದಾಣಿಕೆ, ಮತ್ತು ನಗದು ಪುಸ್ತಕದ ನಿರ್ವಹಣೆ, ಸಿಬ್ಬಂದಿ 
ಆಯವ್ಯಯ ಬಜೆಟ್‌ ಕೆ.ಎ.ಟಿ. ಕಾರ್ಮಿಕ ನ್ಯಾಯಾಲಯ ಮತ್ತು ರಾಜ್ಯದ ನ್ಯಾಯಾಲಯದ ಪ್ರಕರಣಗಳ ಕಡತಗಳನ್ನು 
ನಿರ್ವಹಿಸುವುದು, ಕಛೇರಿಯ ವ್ಯಾಪ್ತಿಯಲ್ಲಿ ಬರುವ ಅತಿಥಿ ಗೃಹ- ಪ್ರವಾಸಿ ಮಂದಿರಗಳ ಕೊಠಡಿಗಳನ್ನು ಕಾಯ್ದಿರಿಸುವುಕೆ 
ಹಾಗೂ ಪತ್ರ ವ್ಯವಹಾರ ಆಡಳಿತ ಶಾಖೆಯ ಕಡತಗಳನ್ನು ವಿಷಯ ನಿರ್ವಾಹಕರಿಂದ ಸಕಾಲದಲ್ಲಿ ವಿಲೆವಾರಿಯಾಗುವಂತೆ 
ಸಹಕರಿಸಿ ಮೇಲ್ವಿಚಾರಣೆ ಮಾಡುವುದು. 
2. ದ್ವಿತೀಯ ದರ್ಜೆ ಸಹಾಯಕರು - 2 : 

ಸಿಬ್ಬಂದಿ ಶಾಖೆಯಲ್ಲಿದ್ದು ಪತ್ರಗಳ ಸ್ವೀಕೃತಿ ಮತ್ತು ವಿಲೇವಾರಿ ಬಗ್ಗೆ ಕೆಲಸ ನಿರ್ವಹಿಸುವುದು, ಮಾಸಿಕ ವರದಿಗಳ 
ಸಲ್ಲಿಕೆ, ಕಛೇರಿ ಸಿಬ್ಬಂದಿಯವರ ವೇತನ, ಭತ್ಯೆಗಳ ಬಿಲ್ಲು ತಯಾರಿಸುವುದು, ಸಿಬ್ಬಂದಿ ವೆಚ್ಚದ ವರದಿ ಸಲ್ಲಿಕೆ, ಸೇವಾ 
ಪುಸ್ತಕಗಳ ನಿರ್ವಹಣೆ, ಪ್ರವಾಸಿ ಭತ್ಯೆ ಬಿಲ್ಲು ತಯಾರಿಕೆ, ಸಾದಿಲ್ವಾರು ಬಿಲ್ಲು ತಯಾರಿಕೆ, ಉಗ್ರಾಣದ ಪತ್ರ ವ್ಯವಹಾರಗಳ 
ನಿರ್ವಹಣೆ, ಉಪವಿಭಾಗ ಕಛೇರಿಯ ಲೇಖನ ಸಾಮಾಗಿ ಖರೀದಿ ಮುಂತಾದ ಕೆಲಸ ನಿರ್ವಹಿಸುವುದು. 
3. ಚಾಲಕರು-2 : 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ರವರ ವಾಹನ ಚಾಲನೆ ಮತ್ತು ಕಛೇರಿಯ ಇತರೆ ವಾಹನಗಳ ಚಾಲನೆ 
ಮತ್ತು ನಿರ್ವಹಣೆ ನಡೆಸುವುದು. 
4. “ಡಿ' ದರ್ಜೆ ನೌಕರರು -2 : 

ಕಛೇರಿಯ ಎಲ್ಲಾಕೊಠಡಿಗಳನ್ನು ಶುಚಿಯಾಗಿಡುವುದು, ಕಡತಗಳ ವಿಲೇವಾರಿ ಬಗ್ಗೆ ಅಧಿಕಾರ : ಸಿಬ್ಬಂದಿಯವರಿಗೆ 
ಸಹಕರಿಸುವುದು, ಕಡತ, ಟಪಾಲು ಇತ್ಯಾದಿಗಳನ್ನು ಶಾಖೆಯೊಳಗೆ ಮತ್ತು ಹೊರಗೆ ಸಂಬಂಧಿಸಿದವರಿಗೆ ತಲುಪಿಸುವುದು. 
5. ಮೇಟಿ - 3; 

ಉಪ ವಿಭಾಗ ವ್ಯಾಪ್ತಿಯಲ್ಲಿ ಇರುವ ಅತಿಥಿ ಗೃಹ- ಪ್ರವಾಸಿ ಮಂದಿರಗಳಲ್ಲಿ ಕಾಯ್ದಿರಿಸಿದ ಕೊಠಡಿಗಳನ್ನು ಅಧಿಕಾರಿ 
ವರ್ಗ ಸಾರ್ವಜನಿಕರಿಗೆ ನಿಗದಿತ ಬಾಡಿಗೆ ಪಡೆದು ಕ್ರಮವಾಗಿ ವಿತರಿಸುವುದು, ಹಾಗೂ ಸರ್ಕಾರಿ ನಿಯಮಗಳನ್ನು 
ಪಾಲಿಸುವುದು. ಉಸ್ತುವಾರಿ ನಿರ್ವಹಣೆ. 
6. ವಾಟರ್‌ ಬಾಯ್‌ -2 : 

ಉಪ ವಿಭಾಗ ವ್ಯಾಪ್ತಿಯಲ್ಲಿ ಇರುವ ಅತಿಥಿ ಗೃಹ- ಪ್ರವಾಸಿ ಮಂದಿರಗಳ ಕೊಠಡಿಗಳನ್ನು ಶುಚಿಗೊಳಿಸುವುದು ಮತ್ತು 
ಸರ್ಕಾರಿ ನಿಯಮಗಳನ್ನು ಪಾಲಿಸುವುದು. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೭೫ 





7. ಸ್ಟೀಪರ್‌ - 3: 

ಉಪ ವಿಭಾಗ ವ್ಯಾಪ್ತಿಯಲ್ಲಿ ಇರುವ ಅತಿಥಿ ಗೃಹ-ಪ್ರವಾಸಿ ಮಂದಿರಗಳ ಆವರಣ ಶುಚಿಗೊಳಿಸುವುದು, ಶೌಚಾಲಯ 
ಶುಚಿತ್ವ ನಿರ್ವಹಣೆ ಮಾಡುವುದು, ಅಲಂಕರಿತ ಗಿಡಗಳ ನಿರ್ವಹಣೆ ಮಾಡುವುದು. 
॥. ಮೇಲ್ವಿಚಾರಣೆ ಮತ್ತು ಜವಾಬ್ದಾರಿಗಳನ್ನು ಒಳಗೊಂಡಂತೆ ತೀರ್ಮಾನ ಕೈಗೊಳ್ಳುವಲ್ಲಿ ಅನುಸರಿಸುವ ಕ್ರಮಗಳು :- 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರರು :- 

ಸರ್ಕಾರದಿಂದ ಲಭ್ಯವಾದ ಅಧಿಕಾರ ಪ್ರತ್ಯಾ ಯೋಜನೆಯ ಅನುಸಾರ ತಾಂತ್ರಿಕ ಮತ್ತು ಆಡಳಿತಾತ್ಮಕ ವಿಷಯಗಳ 
ಬಗ್ಗೆ ಅಂತಿಮ ನಿರ್ಣಯ ಕೈಗೊಳ್ಳುವುದು, ಉಪ ವಿಭಾಗ ವ್ಯಾಪ್ತಿಯ ಕಾಮಗಾರಿಗಳ ಕಾರ್ಯನೀತಿಯ ಬಗ್ಗೆ ಪ್ರಸ್ತಾವನೆಗಳನ್ನು 
ಇಲಾಖಾ ಮುಖ್ಯಸ್ಥರಿಗೆ : ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 

ಸಹಾಯಕ ಇಂಜಿನಿಯರರು : ಕಿರಿಯ ಇಂಜಿನಿಯರರು :- 

ಉಪ ವಿಭಾಗ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ಕಾಮಗಾರಿಗಳ ಅಂದಾಜು ಪಟ್ಟಿಗಳನ್ನು ನಕ್ಷೆಗಳನ್ನು ತಯಾರಿಸುವುದು 
ಕಾಮಗಾರಿಗಳ ಪೂರ್ಣ ಉಸ್ತುವಾರಿ ನೋಡಿಕೊಳ್ಳುವುದು ಹಾಗೂ ಕಾಮಗಾರಿಗಳ ಬಿಲ್ಲನ್ನು ತಯಾರಿಸುವುದು, ಕಡತ 
ಮಂಡಿಸುವುದು, ಅಧಿಕಾರ ಪ್ರತ್ಯಾಯೋಜನೆಯ ಬಗ್ಗೆ ಮಾಹಿತಿ ಒದಗಿಸುವುದು, ಕಾಮಗಾರಿಗಳ ಪತ್ರ ವ್ಯವಹಾರ ನಡೆಸುವುದು, 
ತಾಲ್ಲೂಕಿನ ಕಾಮಗಾರಿಗಳ ಬಗ್ಗೆ ಪ್ರಗತಿ ವರದಿ ಸಿದ್ದಪಡಿಸುವುದು, ಕಾಮಗಾರಿ ಬಜೆಟ್‌ ನಿರ್ವಹಣೆ ಹಾಗೂ ಮೀಟಿಂಗ್‌ 
ವರದಿಗಳನ್ನು ತಯಾರಿಸುವುದು. 
ಪ್ರಥಮ ದರ್ಜೆ ಮತ್ತು ದ್ವಿತೀಯ ದರ್ಜೆ ಸಹಾಯಕರು :- 

ಆಡಳಿತ ಶಾಖೆಯ ಪತ್ರ ವ್ಯವಹಾರ, ಪ್ರಸ್ತಾವನೆಗಳು, ಕಡತಗಳನ್ನು ನಿಯಮಾನುಸಾರ ಪರಿಶೀಲಿಸಿ ಅಭಿಪ್ರಾಯ 
ಶಿಫಾರಸ್ಸಿನೊಂದಿಗೆ ಆದೇಶಕ್ಕಾಗಿ ಮೇಲಾಧಿಕಾರಿಗಳಿಗೆ ಸಲ್ಲಿಸುವುದು. 
ಚಾಲಕರು :- 

ಸಹಾಯಕ ಕಾರ್ಯಪಾಲಕ ಇಂಜಿನಿಯರರವರ ವಾಹನ ಚಾಲನೆಯ ಕೆಲಸ ಮತ್ತು ವಾಹನಗಳ ಉಸ್ತುವಾರಿ 
ನಿರ್ವಹಿಸುವುದು.. 
“ಡಿ' ದರ್ಜೆ ನೌಕರರು :- 

ಕಛೇರಿಯ ಎಲ್ಲಾಕೊಠಡಿಗಳನ್ನು ಶುಚಿಯಾಗಿಡುವುದು, ಕಡತ, ಟಪಾಲು ಇತ್ಯಾದಿಗಳನ್ನು ಶಾಖೆಯೊಳಗೆ ಮತ್ತು 
ಹೊರಗೆ ಸಂಬಂಧಿಸಿದವರಿಗೆ ತಲುಪಿಸುವುದು. 
ಮೇಟಿ :- 

ಉಪ ವಿಭಾಗ ವ್ಯಾಪ್ತಿಯಲ್ಲಿ ಇರುವ ಅತಿಥಿ ಗೃಹ- ಪ್ರವಾಸಿ ಮಂದಿರಗಳಲ್ಲಿ ಕಾಯ್ದಿರಿಸಲಾದ ಕೊಠಡಿಗಳನ್ನು 
ಅಧಿಕಾರಿಗಳಿಗೆ ಸಾರ್ವಜನಿಕರಿಗೆ ನಿಗದಿತ ಬಾಡಿಗೆ ಪಡೆದು ಕ್ರಮವಾಗಿ ವಿತರಣೆ ಮಾಡುವುದು. 
ವಾಟರ್‌ ಬಾಯ್‌:- 

ಉಪ ವಿಭಾಗ ವ್ಯಾಪ್ತಿಯಲ್ಲಿ ಇರುವ ಅತಿಥಿ ಗೃಹ- ಪ್ರವಾಸಿ ಮಂದಿರಗಳ ಕೊಠಡಿಗಳನ್ನು ಶುಚಿಗೊಳಿಸುವುದು. 


ಉಪ ವಿಭಾಗ ವ್ಯಾಪ್ತಿಯಲ್ಲಿ ಇರುವ ಅತಿಥಿ ಗೃಹ- ಪ್ರವಾಸಿ ಮಂದಿರಗಳ ಆವರಣ ಶುಚಿಗೊಳಿಸುವುದು, 
ಶೌಚಾಲಯಗಳನ್ನು ಶುಚಿತ್ವಗೊಳಿಸುವುದು ಅಲಂಕಾರಿತ ಗಿಡಗಳ ನಿರ್ವಹಣೆ ಮಾಡುವುದು. 
IV. ಕಾರ್ಯನಿರ್ವಹಿಸುವಲ್ಲಿ ಅನುಸರಿಸುವ ಮಾನದಂಡಗಳು :- 

ಕೆಪಿಡಬ್ಲೂಡಿ ಕೋಡ್‌ ಮತ್ತು ಕೆಪಿಡಬ್ಲೂ "ಎ' ಕೋಡ್‌ ಮತ್ತು ಓKarmataka Transparency in Public 
procurement Act-2002 ರಲ್ಲಿ ನಿಗದಿಪಡಿಸಿರುವ ಮಾನದಂಡಗಳನ್ನು ಅನುಸರಿಸುವುದು. 
V. ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಇಲಾಖೆಯ ಸಿಬ್ಬಂದಿ ಹೊಂದಿರುವ ಅಥವಾ ಉಪಯೋಗಿಸುವ ನಿಯಮಗಳು ನಿಬಂಧನೆಗಳು, 
ಸೂಚನೆಗಳು ಕೈಪಿಡಿ ಮತ್ತು ದಾಖಲೆಗಳು :- 
ಅ) ಕರ್ನಾಟಕ ನಾಗರೀಕ ಸೇವಾ ನಿಯಮಗಳು 1958 
ಆ) ಕರ್ನಾಟಕ ಆರ್ಥಿಕ ಸಂಹಿತೆ ನಿಯಮ 
ಇ) ಖಜಾನೆ ಸಂಹಿತೆ 


೧೨೭೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಈ) ಸಾದಿಲ್ವಾರು ವೆಚ್ಚದ ಕೈಪಿಡಿ 
ಉ) ಕೆಪಿಡಬ್ಲೂಡಿ “ಎ' ಕೋಡ್‌ 
ಊ) ಕೆಪಿಡಬ್ಲೂಡಿ "ಡಿ' ಕೋಡ್‌ 
ಯ) ಕರ್ನಾಟಕ ನಾಗರೀಕ ಸೇವೆಗಳೂ (ನಡತೆ) ನಿಯಮಗಳು 1966 
ಯೂ) ಕರ್ನಾಟಕ ನಾಗರೀಕ ಸೇವೆಗಳೂ (ಸಿಸಿಎ) ನಿಯಮಗಳು 1956 
ಎ) ಕರ್ನಾಟಕ ಸರ್ಕಾರ ( ಸರ್ಕಾರಿ ವಸತಿ ಗೃಹಗಳು ಹಂಚಿಕೆ ನಿಯಮಗಳು 1999 
ಏ) ಕಾರ್ಯಾಲಯ ಕೈಪಿಡಿ 
ಐ) ಉಗ್ರಾಣದ ಕೈಪಿಡಿ 
ಒ) ಆರ್ಥಿಕ ಅಧಿಕಾರ ಪ್ರತ್ಯಾಯೋಜನೆಯ ನಿಯಮಗಳು (ಆದೇಶ ದಿ : 2-2-2001) 
ಓ) ಲೋ.ಇ. ಮತ್ತು ನೀರಾವರಿ ಇಲಾಖಾ ಅಧಿಕಾರ ಪ್ರತ್ಯಾಯೋಜನೆಯ ನಿಯಮಗಳು (ಆದೇಶ ದಿ:15-12-1994) 
ಔ) ಸೇವಾ ವಿಷಯಕ್ಕೆ ಇತ್ಯಾದಿ ವಿಚಾರದಲ್ಲಿ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ : ಆರ್ಥಿಕ ಇಲಾಖೆ : 
ಲೋ.ಇ. ಹೊರಡಿಸಿದ ಆದೇಶದ ಸುತ್ತೋಲೆ, ಸೂಚನೆಗಳು. 
ಅಂ) ಇಲಾಖಾ ಮುಖ್ಯಸ್ಥರು ಹೊರಡಿಸಿದ ಸುತ್ತೋಲೆ ಮತ್ತು ಆದೇಶಗಳು. 
VI. ಇಲಾಖೆಯು ಹೊಂದಿರುವ ದಸ್ತಾವೇಜುಗಳ ಪಟ್ಟಿ 
ಅ) ವಿಷಯ ವಹಿ : ಸಿಬ್ಬಂದಿಯ ವಹಿ 
ಆ) ವಿಧಾನಸಭೆ : ವಿಧಾನ ಪರಿಷತ್ತಿನ ಪ್ರಶ್ನೆಗಳಿಗೆ ಸಂಬಂಧಿಸಿದ ರಿಜಿಸ್ಟರ್‌. 
ಇ) ನ್ಯಾಯಾಲಯ : ಕೆ ಎ ಟಿ ಪ್ರಕರಣಗಳ ರಿಜಿಸ್ಟರ್‌. 
ಈ) ಟೆಂಡರ್‌ ಅನುಮೋದನೆ ರಿಜಿಸ್ಟರ್‌. 
ಉ) ಆಯವ್ಯಯ ಅಂದಾಜು ಪಟ್ಟಿ ಅನುಮೋದನೆ ರಿಜಿಸ್ಟರ್‌. 
ಊ) ಖರೀದಿ ಸಮಿತಿ ಅನುಮೋದನೆ ರಿಜಿಸ್ಟರ್‌. 
ಯ) ಇಲಾಖಾ ರಸ್ತೆ, ಕಟ್ಟಡ, ಸೇತುವೆಗಳ ಅಂಕಿ ಅ೦ಶದ ರಿಜಿಸ್ಟರ್‌. 
Vil. ನೀತಿ ನಿಯಮಗಳನ್ನು ರೂಪಿಸಲು ಸಾರ್ವಜನಿಕರೊಂದಿಗೆ ಸಮಾಲೋಚಿಸಲು ಅಸ್ತಿತ್ವದಲ್ಲಿರುವ ಕಾರ್ಯವಿಧಾನದ 
ವಿವರಗಳು:- 
ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿಯನ್ನಾಗಿ ಉಪ ವಿಭಾಗ ಕಛೇರಿ ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌ ರವರನ್ನು ನೇಮಕ ಮಾಡಲಾಗಿದೆ, ಇವರು ಸಂಬಂಧಿಸಿದ ಸಾರ್ವಜನಿಕ ವ್ಯಕ್ತಿಗಳಿಂದ ದೂರು ಆಕ್ಷೇಪಣೆಗಳನ್ನು 
ಆಹ್ವಾನಿಸಿ, ಪರಿಶೀಲಿಸಿ, ಅಂತಿಮ ಆದೇಶವನ್ನು ಹೊರಡಿಸಲು ಕ್ರಮ ಕೈಗೊಳ್ಳುವರು. 
ಸರ್ಕಾರದ ಒಂದು ಭಾಗವಾಗಿ ಅಥವಾ ಸಲಹೆಗಳನ್ನು ಪಡೆಯಲು ರಚಿತವಾದ ಎರಡು ಅಥವಾ ಹೆಚ್ಚು 
ವ್ಯಕ್ತಿಗಳನ್ನೊಳಗೊಂಡ ಮಂಡಳಿ:ಪರಿಷತ್ತು ಸಮಿತಿ ಮತ್ತು ಇತರೆ ಅಂಶಗಳು ಮತ್ತು ಅವುಗಳ ಸಭೆಗಳು ಸಾರ್ವಜನಿಕರ 
ಪ್ರವೇಶಕ್ಕೆ ಮುಕ್ತವಾಗಿದಿಯೇ ಅಥವಾ ಈ ಸಭೆಗಳ ನಡವಳಿಕೆಗಳು ಸಾರ್ವಜನಿಕರಿಗೆ ದೊರಕುತ್ತಿದೆಯೇ ಎ೦ಬ ಬಗ್ಗೆ ವಿವರಣೆ. 
—————— ಯಾವುದೂ ಇರುವುದಿಲ್ಲ --- 
VI: ಲೋಕೋಪಯೋಗಿ ಇಲಾಖೆಯ ಸಾಗರ ಉಪವಿಭಾಗ ಕಛೇರಿ ಅಧಿಕಾರಿಗಳ / ಸಿಬ್ಬಂದಿ ವರ್ಗದವರ ದೂರವಾಣಿ 
ಸಂಖ್ಯೆಯ ವಿವರಗಳು 
































ಕ್ರ. ನೌಕರರ ಹೆಸರು 

ಹುದ್ದೆ ಕಛೇರಿ ಮನೆ ಮೊಬೈಲ್‌ 
ಸಂ. (ಶ್ರೀಯುತ) i 
1 |ಕೆ.ಎನ್‌.ದಿನೇಶ್‌ ಸ.ಕಾ.ಇಂ 226213 — 9448782623 
2 ಭೀಮಾನಾಯ್ಕ್‌ ಕೆ.ಜೆ ಸ.ಇಂ 226213 — 9480414707 
3 |ಖ. ಕೃಷ್ಣಮೂರ್ತಿ ಕಿ.ಇಂ 226213 220751 9448218843 





































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೭೬ 
ಕ್ರ. ನೌಕರರ ಹೆಸರು 
ಹ ಟ್‌ ಹುದ್ದೆ ಕಛೇರಿ ಮನೆ ಮೊಬೈಲ್‌ 
4 ತಿಪ್ಪೇಸ್ವಾಮಿ ಕಿ.ಇಂ 226213 — 9448431067 
5 | ಶಶಿಧರ್‌ ಹೆಚ್‌.ಎಸ್‌ ಕಿ.ಇಂ 226213 — 9449100883 
6 ಹ ಕಿ.ಇಂ ಚ ಫಾ 9449100885 
ಬಿ.ಎಸ್‌ 
7 (ಪುನೀತ್‌ ಕುಮಾರ್‌ ಸಿ ಕಿ.ಇಂ 226213 1 9449100829 
8 | ಬಿ.ಆರ್‌. ಡಿಸೋಜ ಪ್ರ.ದ.ಸ 226213 221395 ದ 
9 ಸರಸ್ವತಿ ಎ. ದ್ವಿ.ದ.ಸ 226213 — ದ 
10 |ಬಿ. ಕೃಷ್ಣ ದ್ವಿದ.ಸ 226213 — 1 
11 |ಜೆ. ಸುರೇಶ ಚಾಲಕರು 226213 220721 1 
1258, ತಿಮ್ಮಯ್ಯ ಚಾಲಕರು 226213 220817 1 
13 | ಸುರೇಂದ್ರ ಕುಮಾರ್‌ ಡಿ.ಗ್ರೂಪ್‌ 226213 228010 KN 
14 | ಲೋಕೇಶ್‌ ಡಿ.ಗ್ರೂಪ್‌ 226213 221301 KN 
15 | ಬಿ, ಪುರುಶೋತ್ತಮ ಮೇಟಿ 226213 — — 
16 |ಡಿ. ಪುಟ್ಟಮ್ಮ ಮೇಟಿ 226213 254570 — 
17 | ಉಮೇಶ ಬಲಿ ಮೇಟಿ 226213 ದ ದ 
18 | ಎಂ ಶ್ರೀನಿವಾಸ್‌ ವಾಟರ್‌ಬಾಯ್‌ 226213 — ದ 
19 |ಬಿ. ಸುಬ್ಬರಾಯರು ಸ್ವೀಪರ್‌ 226213 — ದ 
20 | ನಾಗಮ್ಮ ಸ್ವೀಪರ್‌ — ದ 
1. ನಿಯಮಾನುಸಾರ ಅಧಿಕಾರಿಗಳು : ಸಿಬ್ಬಂದಿ ವರ್ಗದವರು ಪಡೆಯುತ್ತಿರುವ ಮಾಸಿಕ ವೇತನ ವಿವರಗಳು :- 
ತೆ ನೌಕರರ ಹೆಸರು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 
1 ಕೆ.ಎನ್‌.ದಿನೇಶ್‌ ಸ.ಕಾ.ಇಂ 11400-21600 15200 
2 ಕೆ.ಜೆ ಭೀಮಾನಾಯ್ಕ್‌ ಸ.ಇಂ 11400-21600 12650 
3 ಏ ಕೃಷ್ಣಮೂರ್ತಿ ಕಿ.ಇಂ 8825-16000 12000 
4 ತಿಪ್ಪೇಸ್ವಾಮಿ ಕಿ.ಇಂ 8825-16000 9750 
5 ಶಶಿಧರ್‌ ಹೆಚ್‌.ಎಸ್‌ ಕಿ.ಇಂ 8825-16000 9275 
6 ಹೇಮಂತ್‌ ಕುಮಾರ್‌ ಬಿ.ಎಸ್‌ ಕಿ.ಇಂ 8825-16000 9275 
7 ಪುನೀತ್‌ ಕುಮಾರ್‌ ಸಿ ಕಿ.ಇಂ 8825-16000 9275 






























































೧೨೭೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 

ಕ್ರ. 

ನ ನೌಕರರ ಹೆಸರು ಹುದ್ದೆ ವೇತನ ಶ್ರೇಣಿ ಮೂಲ ವೇತನ 
8 ಬಿ.ಆರ್‌. ಡಿಸೋಜ ಪ್ರ.ದ.ಸ 7275-13350 15150 

9 ಐ. ಸರಸ್ವತಿ ದ್ವಿ.ದ.ಸ 5800-10500 7100 

10 (ಬಿ. ಕೃಷ್ಣ ದ್ವಿ.ದ.ಸ 5800-10500 6375 

1 ಜೆ. ಸುರೇಶ ಚಾಲಕರು 5800-10500 7450 

12 (ಕೆ. ತಿಮ್ಮಯ್ಯ ಚಾಲಕರು 5800-10500 7450 

13 (ಸುರೇಂದ್ರ ಕುಮಾರ್‌ ಡಿ.ಗ್ರೂಪ್‌ 4800-7275 6950 

14 | ಲೋಕೇಶ್‌ ಡಿ.ಗ್ರೂಪ್‌ 4800-7275 6950 

15 ಬಿ, ಪುರುಶೋತ್ತಮ ಮೇಟಿ ೨500-9500 7450 

16 ಡಿ. ಪುಟ್ಟಪ್ಪ ಮೇಟಿ 5500-9500 7450 

17 (ಉಮೇಶ ಬಲಿ ಮೇಟಿ 4800-7275 5000 

18 | ಎಂ ಶ್ರೀನಿವಾಸ್‌ ವಾಟರ್‌ ಬಾಯ್‌ 4800-7275 5400 

19 ಬಿ. ಸುಬ್ಬರಾಯಿಡು ಸ್ವೀಪರ್‌ 5500-9500 8000 

20 ನಾಗಮ್ಮ ಸ್ವೀಪರ್‌ 4800-7275 6250 




















X. 2008-09 ನೇ ಸಾಲಿನ ಆಯವ್ಯಯದಲ್ಲಿ ಲೋ.ಇ. ವಿವಿಧ ಯೋಜನೆವಾರು ವಿವಿಧ ಲೆಕ್ಕಶೀರ್ಷಿಕೆಯಡಿಯಲ್ಲಿ 
ನಿಗಧಿಪಡಿಸಲಾದ ಅನುದಾನದ ವಿವರ. 
2008-09 ನೇ ಸಾಲಿನಲ್ಲಿ ಸಾಗರ ಲೋ.ಇ ಉಪವಿಭಾಗಕ್ಕೆ ಆಯವ್ಯಯ ಕಟ್ಟಡ ಕಾಮಗಾರಿಗಳಿಗೆ ಒದಗಿಸಲಾದ ವಿವರ 









































ಲೆಕ್ಕಶೀರ್ಷಿಕೆ 2009-10 ಅನುದಾನ (ರೂ.ಲಕ್ಷಗಳಲ್ಲಿ) 
1 |4059- ನ್ಯಾಯಾಂಗ ಆಡಳಿತ (ಕೇಂದ್ರ ಪುರಸ್ಕೃತ ಯೋಜನೆ) 60.00 
2 | 4059- ನ್ಯಾಯಾಂಗ ಆಡಳಿತ (ರಾಜ್ಯ ವಲಯ ಯೋಜನೆ) 6.00 
3 |4059- ಲೋಕೋಪಯೋಗಿ 90.00 
4 |4059- ಜಿಲ್ಲಾ ಆಡಳಿತ 60.00 
5 | 4049- ಪ್ರೌಢ ಶಿಕ್ಷಣ 159.00 
6 |4049- ಇತರೆ 3.60 
7 |4049- ಆರ್‌.ಟಿ.ಓ 60.00 
8 |4216- ಅಗ್ನಿ ಶಾಮಕ ಮತ್ತು ನಿಯಂತ್ರಣ 15.00 
9 | 4216- ನ್ಯಾಯಾಲಯ ಕಟ್ಟಡ (ರಾಜ್ಯ ಪುರಸ್ಕೃತ) 60.00 
10 |4202- ತಾಂತ್ರಿಕ ಶಿಕ್ಷಣ 11.83 














ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೭೯ 








ಕ್ರ. 

ಸ ಲೆಕ್ಕಶೀರ್ಷಿಕೆ 2009-10 ಅನುದಾನ (ರೂ.ಲಕ್ಷಗಳಲಿ) 
ಸಂ. ಈ ಕ ಸ 
11. | 2059- ಯೋಜನೆ 14.24 

12 | 2059 12ನೇ ಹಣಕಾಸು 2.44 














೫1. 2005-06 ನೇ ಸಾಲಿನಲ್ಲಿ ಸಾಗರ ಲೋ.ಆ. ಉಪ ವಿಭಾಗಕ್ಕೆ ಆಯವ್ಯಯ ರಸ್ತೆ ಮತ್ತು ಸೇತುವೆ ಕಾಮಗಾರಿಗಳಿಗೆ 
ಒದಗಿಸಲಾದ ಅನುದಾನದ ವಿವರ :- 























1 [ಇತರೆ ರಸ್ತೆ ನಿರ್ಮಾಣ ಹಾಗೂ ಡಾಂಬರೀಕರಣ 930.00 
2 ವಿಶೇಷ ಘಟಕ ಯೋಜನೆ 60.18 
3 3054 12ನೇ ಹಣಕಾಸು 32.77 





Xl. ಸಹಾಯಧನ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ವಿಧಾನ ಅದಕ್ಕಾಗಿ ನಿಗಧಿಗೊಳಿಸಲಾದ ಮೊತ್ತ ಮತ್ತು ಫಲಾನುಭವಿಗಳ 
ವಿವರ :- 

ಹಬ ಯಾವುದೂ ಇರುವುದಿಲ್ಲ --- 
21. ರಿಯಾಯಿತಿಗಳನ್ನು ಪಡೆಯುವವರ ಅಧಿಕಾರ ಪತ್ರಗಳನ್ನು ಮಂಜೂರು ಮಾಡಿದ ಬಗ್ಗೆ ವಿವರ :- 

ಬದ ಯಾವುದೂ ಇರುವುದಿಲ್ಲ --- 
XV. ವಿದ್ಯುನ್ಮಾನ ವ್ಯವಸ್ಥೆಯಲ್ಲಿ ಲಭ್ಯವಿರುವ ಮಾಹಿತಿಗಳ ವಿವರಗಳು :- 

RE: ಯಾವುದೂ ಇರುವುದಿಲ್ಲ --- 
XV. ಸಾರ್ವಜನಿಕ ಉಪಯೋಗಕ್ಕಾಗಿ ಪುಸ್ತಕ ಭಂಡಾರ ಅಥವಾ ವಾಚನಾಲಯಗಳನ್ನು ನಿರ್ವಹಿಸುತ್ತಿದ್ದಲ್ಲಿ ಸಾರ್ವಜನಿಕರಿಗೆ 
ಮಾಹಿತಿ ಪಡೆಯಲು ಇಲ್ಲಿ ದೊರೆಯುವ ಸೌಲಭ್ಯಗಳು ಮತ್ತು ಕೆಲಸದ ಅವಧಿಯ ವಿವರಗಳು :- 

ವವ ಯಾವುದೂ ಇರುವುದಿಲ್ಲ --- 
16. ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರು ( ಹುದ್ದೆ ಇತ್ಯಾದಿ ವಿವರಗಳು) :- 

ಮಾಹಿತಿ ಹಕ್ಕು ಅಧಿನಿಯಮ 2005 (ಕೇಂದ್ರ ಅಧಿನಿಯಮ ಸಂಖ್ಯೆ 22) ರ ಸೆಕ್ಷನ್‌ 5(2) ರ ಅಡಿಯಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಲೋಕೋಪಯೋಗಿ ಇಲಾಖೆಗೆ ಸಂಬಂಧಿಸಿದಂತೆ ಈ ಕಛೇರಿಯ ಕೆಳಕಂಡ 
ಅಧಿಕಾರಿಗಳನ್ನು ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಎಂದು ನೇಮಕ ಮಾಡಲಾಗಿದೆ. 
1. ಶ್ರೀ ಕೆ.ಎನ್‌ ದಿನೇಶ್‌, ಸ.ಕಾ.ಇಂ : ಸಾರ್ವಜನಿಕ ಮಾಹಿತಿ ಅಧಿಕಾರಿ. 
2. ಶ್ರೀ ಕೆ.ಜೆ ಭೀಮಾನಾಯ್ಕ್‌, ಸ.ಇಂ : ಸಹಾಯಕ ಸಾರ್ವಜನಿಕ ಮಾಹಿತಿ ಅಧಿಕಾರಿ. 
17. ನಿಗಧಿಗೊಳಿಸಲಾಗುವ ಇತರೆ ಮಾಹಿತಿಗಳು :- ಸರ್ಕಾರವು ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮಗಳನ್ನು ರಚಿಸಿದ 
ನಂತರ ಅದರಲ್ಲಿ ಬೇರೆ ಯಾವುದಾದರೂ ಮಾಹಿತಿಗಳನ್ನು ನಿಗಧಿಗೊಳಿಸಿದಲ್ಲಿ ಅವನ್ನು ಅಳವಡಿಸಲಾಗುವುದು. 
ಕೆ.ಎನ್‌. ದಿನೇಶ್‌ 
ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ೦ ಮತ್ತು ಒ.ಜ.ಸ. ಇಲಾಖೆ, 
ನಂ.5 ಉಪ ವಿಭಾಗ, ಸಾಗರ. 


ನಮೂನೆ 
ಸಜೆವಾಲಯ ಕರ್ನಾಟಕ ಸರ್ಕಾರ 
ಇಲಾಖೆ ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ಸಬ್‌ ಯೂನಿಟ್‌ ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌ 


ಲೋಕೋಪಯೋಗಿ ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ, 
ನಂ.5ನೇ ಉಪ ವಿಭಾಗ, ಸಾಗರ. 
ಸಾರ್ವಜನಿಕ ಪ್ರಾಧಿಕಾರಿ ಮುಖ್ಯ ಇಂಜಿನಿಯರ್‌, 
ಸಂಪರ್ಕ ಮತ್ತು ಕಟ್ಟಡ (ದ), 
ಲೋ.ಬ೦ ಮತ್ತು ಒ.ಜ.ಸಾ ಇಲಾಖೆ, ಕೆ.ಆರ್‌. ವೃತ್ತ, ಬೆಂಗಳೂರು-560 001. 





೧೨೮೦ 


ಮೇಲ್ಮನವಿ ಪ್ರಾಧಿಕಾರಿ 
(ಹೆಸರು/ವಿಳಾಸ/ಫೋನ್‌ ಅತ್ಯಾದಿ) 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ 


ಸಾರ್ವಜನಿಕ ಮಾಹಿತಿ ಅಧಿಕಾರಿ 
(ಹೆಸರು/ವಿಳಾಸ/ಫೋನ್‌ ಅತ್ಯಾದಿ) 


ಭಾಗ-೩ 
ಸಹಾಯಕ ಸಾರ್ವಜನಿಕ ಮಾಹಿತಿ 
ಅಧಿಕಾರಿ 
(ಹೆಸರು/ವಿಳಾಸ/ಫೋನ್‌ ಇತ್ಯಾದಿ) 





ಶ್ರೀ ಜಿ. ಪ್ರಭಾಕರ್‌ ಶೆಟ್ಟಿ, 
ಕಾರ್ಯಪಾಲಕ ಇಂಜಿನಿಯರ್‌, 
ಲೋ.ಬಂ ಮತ್ತು ಒ.ಜ.ಸಾ ಇಲಾಖೆ, 
ಶಿವಮೊಗ್ಗ ವಿಭಾಗ, 

ಶಿವಮೊಗ್ಗ- 577 201 


ಶ್ರೀ ಕೆ.ಎನ್‌ ದಿನೇಶ್‌, 

ಸಹಾಯಕ ಕಾರ್ಯಪಾಲಕ 
ಇಂಜಿನಿಯರ್‌, 

ಲೋ.ಬಂ ಮತ್ತು ಒ.ಜ.ಸಾ ಇಲಾಖೆ, 
ನಂ.5ನೇ ಉಪ ವಿಭಾಗ, 


ಸಾಗರ- 577 401 


ಶ್ರೀ ಕೆ.ಜೆ ಭೀಮಾನಾಯ್ಕ್‌. 
ಸಹಾಯಕ ಇಂಜಿನಿಯರ್‌, 
ಲೋ.ಬ೦ ಮತ್ತು ಒ.ಜ.ಸಾ ಇಲಾಖೆ, 
ನಂ.5ನೇ ಉಪ ವಿಭಾಗ, 


ಸಾಗರ- 577 401 





ಫ್ಯಾಕ್ಸ್‌:-08182-274942 


ಫ್ಲಾಕ್‌;- 
ಬಿ 


ಫ್ತಾಕ್‌;- 
ಬಿ 





ಕಛೇರಿ ಘೋನ್‌:-08182-274942 


ಕಛೇರಿ ಘೋನ್‌:-08183-226213 


ಕಛೇರಿ ಘೋನ್‌:-08183-226213 





ಇ-ಮೇಲ್‌:eeSmg@Kpwd.gov.in 








ಇ-ಮೇಲ್‌:aceSgr@Kpwd.gov.in 


ಇ-ಮೇಲ್‌:aceSgr@Kpwd.gov.in 








Secretariat 
Department 


Sub Unit 


ಸಹಾಯಕ ಕಾರ್ಯಪಾಲಕ ಇಂಜಿನಿಯರ್‌, 


FORMAT 


:- Govt. of Karnataka 
:- Public Works Department 


:- The Assistant Executive Engineer, 


No.5 PWD Sub-Division Sagar. 


Public Authority 


:- The Chief Engineer, C & 8 (South), 


PW Port @ 1 WT, Dept. ಓಣ. Circle, 
BANGALORE-560 001 


ಲೋ.ಬ೦ ಮತ್ತು ಒ.ಜ.ಸಾ. ಇಲಾಖೆ, 


ನಂ.5 ಉಪ ವಿಭಾಗ, ಸಾಗರ. 





Applellate Authority 
(Name/Address/Phone etc.) 


Public Information Officer 


(Name/Address/Phone etc.) 


Assistant Public 
Information Officer 


(Name/Address/Phone etc.) 





Sri. G. Prabhakar Shetty, 
Executive Engineer 

PW Port &1 WT Dept, 
Shimoga Division, 


Shimoga-577 201 


Sri K.N Dinesh,, 

Assistant executive Engineer, 
No.5,Sagar Sub-Division, 
Sagar-577 401 


Sri. K.J Bheemanaik. 
Assistant Engineer, 
No.5,Sagar Sub-Division, 
Sagar-577 401 





Fax:-08182-274942 


Fax:- 08183-226213 


Fax:- 08183-226213 





Phone Office:-08182-274942 


Phone Office:- 08183-226213 


Phone Office:- 08183-226213 





E-mail: eeSmg@Kpwd.gov.in 








E-mail:aeeSgr@Kpwd.gov.in 


E-mail:aeeSgr@Kpwd.gov.in 








PR-467 


Assistant Executive Engineer, 


No.5.P W D, Sub-Division, Sagar. 








ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೮೧ 





ಕರ್ನಾಟಕ ಸರ್ಕಾರ 
ತಾಲ್ಲೂಕು ಕಛೇರಿ ಆನೇಕಲ್‌ 
ಅಧಿಸೂಚನೆ 
ಸಂ.ಮಾ.ಹ.ಅ.ನಿಯಮ/1/2008--09, ದಿನಾಂಕ:17ನೇ ಮಾರ್ಚ್‌, 2010 
ವಿಷಯ: ಭಾರತದ ಸರ್ಕಾರದ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005 ರ ಪ್ರಕಾರ ಕಲಂ 4 (1) (ಬಿ) ಅನುಸಾರ 
ಕಂದಾಯ ಇಲಾಖೆಗೆ ಸಂಬಂಧಿಸಿದಂತೆ ಕಛೇರಿಯ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 
ಭಾರತ ಸರ್ಕಾರದ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005 ರ (ಸೆಂಟ್ರಲ್‌ ಆಕ್ಸ್‌ 22 ಆಫ್‌ 2005) ಸೆಕ್ಷನ್‌ 5(1). 
5(2) ಮತ್ತು 19 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಂದಾಯ ಇಲಾಖೆಗೆ ಸೇರಿದ ತಹಶೀಲ್ದಾರ್‌ ರ ಕಛೇರಿ 
ವ್ಯಾಪ್ತಿಯ ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಅಂತಹ ಮಾಹಿತಿಯನ್ನು ಮೇಲಿನ ಕಾಯ್ದೆಅನ್ವಯ ಒದಗಿಸಲು ಮಾಹಿತಿ 
ಕೋರಿರುವ ಅರ್ಜಿಗಳು ಅಥವಾ ಮೇಲ್ಮನವಿಗಳನ್ನು ಸ್ವೀಕರಿಸಲು ಅನುಕ್ರಮವಾಗಿ “ಸಾರ್ವಜನಿಕ ಅಧಿಕಾರಿ” ಮತ್ತು “ಸಹಾಯಕ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಹಾಗೂ “ಮೇಲ್ಮನವಿ ಪ್ರಾಧಿಕಾರಿಯನ್ನಾಗಿ” ಈ ಕೆಳಕಂಡಂತೆ ಸರ್ಕಾರದಿಂದ 
ನೇಮಿಸಲಾಗಿದೆ. (ಸರ್ಕಾರದ ಅಧಿಸೂಚನೆ ಸಂ.ಕಂ.ಇ 37/ ವಿಮಕ 2005, ದಿನಾಂಕ.-12-08-2005) 
| 4ಬಿ(!) ಅ. ಇಲಾಖೆಯ ವಿವರಗಳು-ರಚನೆ,ಕಾರ್ಯಗಳು ಹಾಗೂ ಕರ್ತವ್ಯಗಳು 


























ಕಛೇರಿಯ ಹೆಸರು ಮಾಹಿತಿ ಪಡೆಯುವ ಹಕ್ಕು ಮಾಹಿತಿ ಪಡೆಯುವ ಹಕ್ಕು ಮಾಹಿತಿ ಪಡೆಯುವ ಹಕ್ಕು 
ಕಾಯಿದೆ 2005 ಕಲಂ 5(1)ರ | ಕಾಯಿದೆ 2005 ಕಲಂ 5(2 ರ ಕಾಯಿದೆ 2005 ಕಲಂ 
ಪ್ರಕಾರ ಸಾರ್ವಜನಿಕ ಮಾಹಿತಿ ಪ್ರಕಾರ ಸಹಾಯಕ 19(1) ರ ಪ್ರಕಾರ 
ಅಧಿಕಾರಿ ಸಾರ್ವಜನಿಕ ಮಾಹಿತಿ ಅಧಿಕಾರಿ ಮೇಲ್ಮನವಿ ಪ್ರಾಧಿಕಾರಿ 
ತಾಲ್ಲೂಕು ಕಛೇರಿ ತಹಶೀಲ್ದಾರ್‌ ತಾಲ್ಲೂಕು ಶಿರಸ್ತೇದಾರರು ಉಪವಿಭಾಗಾಧಿಕಾರಿಗಳು 
ಆನೇಕಲ್‌ ಆನೇಕಲ್‌ ತಾಲ್ಲೂಕು ಆನೇಕಲ್‌ ತಾಲ್ಲೂಕು ದಕ್ಷಿಣ ಉಪವಿಭಾಗ 
ಅಧಿಸೂಚನೆ 


ಸಂ: ಮಾ.ಹ.ಅ. ನಿಯಮ: 1 /2008-09, ದಿನಾಂಕ:17ನೇ ಮಾರ್ಚ್‌, 2010 
ವಿಷಯ: ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005ರ ಕಲಂ4(1)(ಬಿ) ಅನುಸಾರ ಕಂದಾಯ 
ಇಲಾಖೆಗೆ ಸಂಬಂಧಿಸಿದಂತೆ ತಾಲ್ಲೂಕು ಕಛೇರಿಯ ಮಾಹಿತಿಯನ್ನು ಪ್ರಕಟಿಸುವ ಬಗ್ಗೆ. 

ಭಾರತ ಸರ್ಕಾರದ ಮಾಹಿತಿ ಹಕ್ಕು ಅಧಿನಿಯಮ 2005ರ (ಸೆಂಟ್ರಲ್‌ ಆಕ್ಟ್‌ 22 ಆಫ್‌ 2005) ಸೆಕ್ಷನ್‌ 50), 5(2) 
ಮತ್ತು 19 (1) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಂದಾಯ ಇಲಾಖೆಗೆ ಸೇರಿದ ತಹಶೀಲ್ದಾರರ ಕಛೇರಿ ವ್ಯಾಪ್ತಿಯ 
ಮಾಹಿತಿಯನ್ನು ಕೋರುವ ವ್ಯಕ್ತಿಗಳಿಗೆ ಮಾಹಿತಿ ನೀಡಲು ಅವಕಾಶವಿದೆ. 

ಕೇಳಿರುವ ಮಾಹಿತಿಯನ್ನು ಮೇಲಿನ ಕಾಯ್ದೆಯನ್ವಯ ಒದಗಿಸಲು ಮಾಹಿತಿ ಕೋರಿರುವ ಅರ್ಜಿಗಳು ಅಥವಾ 
ಮೇಲ್ಮನವಿಗಳನ್ನು ಸ್ವೀಕರಿಸಲು ಅನುಕ್ರಮವಾಗಿ “ಸಾರ್ವಜನಿಕ ಮಾಹಿತಿ ಅಧಿಕಾರಿ” ಮತ್ತು “ಸಹಾಯಕ ಸಾರ್ವಜನಿಕ 
ಮಾಹಿತಿ ಅಧಿಕಾರಿ” ಹಾಗೂ “ಮೇಲ್ಮನವಿ ಪ್ರಾಧಿಕಾರಿಯನ್ನಾಗಿ” ಈ ಕೆಳಕಂಡಂತೆ ಸರ್ಕಾರದಿಂದ ನೇಮಿಸಲಾಗಿದೆ (ಸರ್ಕಾರದ 
ಅಧಿಸೂಚನೆ ಸಂ. ಕಂ.ಇ 37/ ವಿಮಕ 2005, ದಿನಾಂಕ 12.08.2005). 

4(1) ಬಿ ( ಅ: ಇಲಾಖೆಯ ವಿವರಗಳು- ರಚನೆ, ಕಾರ್ಯಗಳು ಹಾಗೂ ಕರ್ತವ್ಯಗಳು 























ಕ್ರ ಕಛೇರಿಯ | ಮಾಹಿತಿ ಹಕ್ಕು ಕಾಯಿದೆ 2005 | ಮಾಹಿತಿ ಹಕ್ಕು ಕಾಯಿದೆ 2005 ಮಾಹಿತಿ ಹಕ್ಕು ಕಾಯಿದೆ 
ಸಂ. ಹೆಸರು ಕಲಂ 5(1) ರ ಪ್ರಕಾರ ಕಲಂ 5 (2) ರ ಪ್ರಕಾರ 2005 ಕಲಂ 19(1) ರ 
ಸಾರ್ವಜನಿಕ ಮಾಹಿತಿ ಅಧಿಕಾರಿ | ಸಹಾಯಕ ಸಾರ್ವಜನಿಕ ಮಾಹಿತಿ | ಪ್ರಕಾರ ಮೇಲ್ಮನವಿ ಪ್ರಾಧಿಕಾರಿ 
ಅಧಿಕಾರಿ 
1 ತಾಲ್ಲೂಕು | ತಹಶೀಲ್ದಾರ್‌ ಆನೇಕಲ್‌ ತಾಲ್ಲೂಕು ಶಿರಸ್ತೇದಾರ್‌ ಆನೇಕಲ್‌ | ಉಪ ವಿಭಾಗಾಧಿಕಾರಿಗಳು 
ಕಛೇರಿ ತಾಲ್ಲೂಕು ತಾಲ್ಲೂಕು ದಕ್ಷಿಣ ಉಪ ವಿಭಾಗ 
ಆನೇಕಲ್‌ 








೧೨೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ 


ಭಾಗ-೩ 





4 (1)(ಬಿ) ಅ ರಂತೆ ಆನೇಕಲ್‌ ತಾಲ್ತೂಕಿನ ಸಾಮಾನ್ಯ ಮಾಹಿತಿಗಳು:- 
























































1 ಭೌಗೋಳಿಕ ವಿಸ್ತೀರ್ಣ 532 ಚ.ಕಿ.ಮೀ. 
2 |ನಾಡಕಛೇರಿ 1. ಅತ್ತಿಬೆಲೆ 
2. ಸರ್ಜಾಪುರ 
3 | ಹೋಬಳಿ ಕೇಂದ್ರಗಳು 1. ಆನೇಕಲ್‌ 
2. ಜಿಗಣಿ 
3. ಅತ್ತಿಬೆಲೆ 
4. ಸರ್ಜಾಪುರ 
3ಎ | ಗ್ರಾಮ ಪಂಚಾಯಿತಿಗಳು 32 
4 | ಕಂದಾಯ ವೃತ್ತಗಳು 50 
5 | ಕಂದಾಯ ಗ್ರಾಮಗಳು 1. ಜನ ವಸತಿ ಗ್ರಾಮಗಳು 224 
2.ಮಜರೆ /ಹ್ಯಾಮ್ಗೆಟ್ಸ್‌---- 
3. ಜನ ವಸತಿ ಇಲ್ಲದ ಗ್ರಾಮಗಳು 8 
6 | ಮಳೆ ಮಾಪನ ಕೇಂದ್ರಗಳು 1. ಆನೇಕಲ್‌ 
2. ಜಿಗಣಿ 
3. ಅತ್ತಿಬೆಲೆ 
4. ಸರ್ಜಾಪುರ 
7 |ಮಳೆ ಪಮಾಣ 1. ವಾಡಿಕ ಪ್ರಮಾಣ 848ಮಿ.ಮೀ. 
2. ವಾಸ್ತವಿಕ ಪ್ರಮಾಣ 841.80. ಮಿ.ಮೀ. 
7ಎ |ನದಿಗಳು ಫಾ 
7ಬಿ |ಕೆರೆಗಳು:- 351 
ಸಣ್ಣ ನೀರಾವರಿ 
ದೊಡ್ಡ ನೀರಾವರಿ 
8 | ಅರಣ್ಯ ಸಂಪತ್ತು (ವಿಸ್ತೀರ್ಣ | 
9 | ಎ) ಜನಸಂಖ್ಯೆ 2001 ರ ಜನಗಣತಿಯಂತೆ 298580 
ಪುರುಷರು 158580 
ಮಹಿಳೆಯರು 140000 
ಬಿ) ಗ್ರಾಮೀಣ ಜನಸಂಖ್ಯೆ 240312 
ಪುರುಷರು 
ಮಹಿಳೆಯರು 






































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೮೩ 
ಸಿ) ನಗರ ಜನಸಂಖ್ಯೆ 58268 
ಪುರುಷರು 
ಮಹಿಳೆಯರು 
ಡಿ) ಪರಿಶಿಷ್ಟ ಜಾತಿ 
ಪುರುಷರು 40289 
ಮಹಿಳೆಯರು 38802 
ಇ)ಪರಿಶಿಷ್ಟ ಪಂಗಡದ ಜನಸಂಖ್ಯೆ 

ಪುರುಷರು 2847 
ಮಹಿಳೆಯರು 2570 
ಎಫ್‌) ಜನಸಾಂದ್ರತೆ 561 /ಚ.ಕಿ.ಮೀ. 
ಜಿ)ಲಿಂಗಾನುಪಾತ 883 
ಎಚ್‌) ಸಾಕ್ಷರತಾ ಪ್ರಮಾಣ 15937 
ಗ್ರಾಮೀಣ -ಪುರುಷರು 15152 
ಮಹಿಳೆಯರು 3936 
ನಗರ - ಪುರುಷರು 3628 
ಮಹಿಳೆಯರು 
10. | ಸಾರ್ವಜನಿಕ ಸಂಸ್ಥೆಗಳ ವಿವರಗಳು 
ಅ.)ಆರೋಗ್ಯ ಕೇಂದ್ರಗಳು 
1. ಸಾರ್ವಜನಿಕ ಆಸ್ಪತ್ರೆಗಳು 1 
2. ಪ್ರಾಥಮಿಕ ಆರೋಗ್ಯ 13 
ಕೇಂದಗಳು/ಘಟಕಗಳು 
3. ಉಪ ಕೇಂದಗಳು 47 
ಬಿ)ಕೃಷಿ ಸಂಸ್ಥೆಗಳು 
1. ರೈತ ಸಂಪರ್ಕ ಕೇಂದ್ರಗಳು 
2. ಸಾವಯವ ಕೃಷಿ ಕೇಂದ್ರಗಳು 
ಸಿ) ಪಶುಸಂಗೋಪನಾ ಕೇಂದಗಳು 
1. ಪ.ಸಂ.ಆಸ್ಪತ್ರೆ 4 
2. ಕೇಂದ್ರಗಳು 3 
ಡಿ) ಶೈಕ್ಷಣಿಕ ಸಂಸ್ಥೆಗಳು ದ 
1. ವೈದ್ಯಕೀಯ ಶಿಕ್ಷಣ ಸಂಸ್ಥೆಗಳು 
. ತಾಂತ್ರಿಕ ಶಿಕ್ಷಣ ಕೇಂದ್ರಗಳು 4 








2 
3. ಕಾನೂನು ಶಿಕ್ಷಣ ಕೇಂದ್ರಗಳು 
4. ಪದವಿ ಕಾಲೇಜುಗಳು 





















































೧೨೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 
6. ಪದವಿ ಪೂರ್ವ ಕಾಲೇಜುಗಳು 
7. ಪ್ರೌಢಶಾಲೆ 68 
8. ಮಾಧ್ಯಮಿಕ ಶಾಲೆ 
9. ಪ್ರಾಥಮಿಕ ಶಾಲೆ 381 
ಇತರೆ ಇಲಾಖೆಗಳು (ತಾಲ್ಲೂಕಿಗೆ 
ಅನ್ವಯವಾಗುವಂತೆ) 
1]. ವಾಣಿಜ್ಯ ಮತ್ತು ಹಣಕಾಸು ಸಂಸ್ಥೆಗಳು 
1, ರಾಷ್ಟೀಕೃತ ಬ್ಯಾಂಕುಗಳು 3 
2. ವಾಣಿಜ್ಯ ಬ್ಯಾಂಕುಗಳು 12 
3. ಗ್ರಾಮೀಣ ಬ್ಯಾಂಕುಗಳು 3 
4. ಭೂ ಅಭಿವೃದ್ಧಿ ಬ್ಲಾಂಕುಗಳು 1 
ಧಿ 
5. ಸಹಕಾರ ಸಂಸ್ಥೆಗಳು 1 
2 
12. | ರಸ್ತೆಗಳು 
1. ರಾಷ್ಟೀಯ ಹೆದ್ದಾರಿ 26 ಕಿ.ಮೀ. 
2. ರಾಜ್ಯ ಹೆದಾರಿ 69 ಕಿ.ಮೀ 
೦ಎ 
3. ಜಿಲ್ಲಾ ಮುಖ್ಯ ರಸ್ತೆ 103 ಕಿ.ಮೀ 
4. ಗ್ರಾಮೀಣ ರಸ್ತೆ... |... ೬ ಒ ಕಿ.ಮೀ 
5, ರೈಲು ಮಾರ್ಗಗಳು 42 ಕಿಮೀ. 
13. | ಅಂಗನವಾಡಿ ಕೇಂದ್ರಗಳು 381 
14 ನ್ಯಾಯಬೆಲೆ ಅಂಗಡಿಗಳು 100 
15 | ಅಂಚೆ ಕಛೇರಿ 19 
16 | ಅರಕಕ ಠಾಣೆ 6 
[0 
17 | ಸಿನಿಮಾ ಮಂದಿರಗಳು 10 

















ಮಾಹಿತಿ ಹಕ್ಕು ಅಧಿನಿಯಮ ಕಲಂ 4(1)(ಬಿ) (1 ಅಡಿ ಮಾದರಿ ಆನೇಕಲ್‌ ತಹಶೀಲ್ದಾರವರ ಕಛೇರಿ 
ಸಂಸ್ಥೆಯ ಹೆಸರು: ತಾಲ್ಲೂಕು / ಕಛೇರಿ ತಾಲ್ಲೂಕು ಕಛೇರಿ ಆನೇಕಲ್‌ 
ವಿಳಾಸ: ತಹಶೀಲ್ದಾರ್‌ ಹಾಗೂ ತಾಲ್ಲೂಕು ದಂಡಾಧಿಕಾರಿಗಳ ಕಾರ್ಯಾಲಯ 
ಆನೇಕಲ್‌ ತಾಲ್ಲೂಕು 
ಬೆಂಗಳೂರು ನಗರ ಜಿಲ್ಲೆ. 
ತಾಲ್ಲೂಕು ಕಛೇರಿಯ ಸಾಮಾನ್ಯ ಕಾರ್ಯಗಳು 
ಪ್ರಕಾರ್ಯಗಳು: 
ಅ. 1. ಕಾರ್ಯಕಾರಿ ದಂಡಾಧಿಕಾರಿಯ ಕಾರ್ಯನಿರ್ವಹಣೆ. 
2. ಸಾರ್ವಜನಿಕ ದೂರು ನಿರ್ವಹಣೆ. 
3. ಆಹಾರ ಮತ್ತು ನಾಗರೀಕ ಸರಬರಾಜು ಹಾಗೂ ಸಾರ್ವಜನಿಕ ವಿತರಣಾ ವ್ಯವಸ್ಥೆಯ ನಿರ್ವಹಣೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೮೫ 





8. 
9. 
10. 
11. 
12. 


. ಎಲ್ಲಾ ರೀತಿಯ ಚುನಾವಣೆಗಳನ್ನು ನಡೆಸುವುದು. 
. ಎಲ್ಲಾ ರೀತಿಯ ಗಣತಿ ಕಾರ್ಯಗಳನ್ನು ನಡೆಸುವುದು (ಜನಗಣತಿ, ಜಾನುವಾರು ಗಣತಿ, ಕೃಷಿ ಗಣತಿ, ಆರ್ಥಿಕ 


ಗಣತಿ). 


. ಜಿಲ್ಲಾಧಿಕಾರಿಗಳ ಪರವಾಗಿ ಶಿಷ್ಠಾಚಾರ ಕಾರ್ಯನಿರ್ವಹಣೆ. 
. ಪ್ರಕೃತಿ ವಿಕೋಪ, ನೈಸರ್ಗಿಕ ಮತ್ತು ಮಾನವ ನಿರ್ಮಿತ ವಿಕೋಪಗಳಿಂದ ಬಾಧಿತವಾದವರಿಗೆ ಪರಿಹಾರ, ಪುನರ್ವಸತಿ 


ಮತ್ತು ಪುನರ್‌ ನಿರ್ಮಾಣ ಕಾರ್ಯನಿರ್ವಹಣೆ. 


ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವಾ ವೇತನ ಮೊದಲಾದ ಸಾಮಾಜಿಕ ಸುರಕ್ಷತೆಯ ಕ್ರಮಗಳ ನಿರ್ವಹಣೆ. 
ಆಯುಧ ಕಾಯಿದೆಡಿ ಪ್ರಕರಣ ವಿಲೇವಾರಿ. 


ಆದಾಯ, ಜಾತಿ ವಾಸ್ತವ್ಯದ ಬಗ್ಗೆ ದೃಢೀಕರಣ ಪತ್ರ ನೀಡುವುದು. 
ನ್ಯಾಯಾಲಯದಲ್ಲಿ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ. 
ಸರ್ಕಾರದಿಂದ ಕಾಲಕಾಲಕ್ಕೆ ಜಾರಿಗೆ ಬರುವ ವಿವಿಧ ಯೋಜನೆಗಳ ಮತ್ತು ಕಾರ್ಯಕ್ರಮಗಳ ನಿರ್ವಹಣೆ. 


ಆ. ಕಂದಾಯ ಆಡಳಿತ 
1. ರಾಜ್ಯದಲ್ಲಿನ ಭೂ ದಾಖಲೆಗಳ ನಿರ್ವಹಣೆ ಎಲ್ಲಾ ಜಮೀನುಗಳ ಭೂಮಾಪನ. 


2 
3. 


೦೦ 2 ಛಾ ಚಾ ಜಾ 


9. 


ಭೂ ಕಂದಾಯ ನೀರು ತೆರಿಗೆ, ಸರ್ಕಾರಿ ಬಾಕಿ ವಸೂಲಾತಿ. 

ಗೋಮಾಳ, ಕೆರೆ ಅಂಗಳ, ಉಪವನಗಳು ಇತ್ಯಾದಿ ಸಾಮುದಾಯಿಕ ಜಮೀನುಗಳನ್ನು ನಿರ್ದಿಷ್ಟ ಉದ್ದೇಶಕ್ಕಾಗಿ 
ಕಾದಿರಿಸಿದ ಜಮೀನುಗಳ ನಿರ್ವಹಣೆ ಮತ್ತು ಪರಿಸರ ಸಂರಕ್ಷಣೆ. 

ಅಕ್ರಮ ಸಕ್ರಮ ಸಮಿತಿಗೆ ಪೂರಕ ಮಾಹಿತಿ ಹಾಗೂ ದಾಖಲಾತಿ ನಿರ್ವಹಣೆ. 

ಭೂ ಸುಧಾರಣೆ ಮತ್ತು ಗಣಿಗಾರಿಕೆ ನಿಬಂಧನೆಗಳ ನಿರ್ವಹಣೆ. 

ಭೂ ಪರಿವರ್ತನೆ. 

ಜಾತಿ, ಆದಾಯ, ವಾಸ್ತವ್ಯ ದೃಢೀಕರಣ ಪತ್ರ ವಿಲೇವಾರಿ. 

ವೃದ್ಧಾಪ್ಯ ವೇತನ, ಅಂಗವಿಕಲ ವೇತನ, ವಿಧವಾ ವೇತನ, ಮೊದಲಾದ ಸಾರ್ವಜನಿಕ ಸುರಕ್ಷತಾ ಕಾರ್ಯಗಳ 
ಮಂಜೂರಾತಿ. 


ಕರ್ನಾಟಕ ಭೂ ಕಂದಾಯ ಕಾಯ್ದೆಯಡಿಯಲ್ಲಿ ಬರುವ ಎಲ್ಲಾ ವ್ಯವಹಾರಗಳ ನಿರ್ವಹಣೆ. 


ಇ. ಕಾನೂನು ಆಡಳಿತ 
ತಹಶೀಲ್ದಾರರು ಹೊಂದಿರುವ ಅಧಿಕಾರದ ಮುಖ್ಯ ಕಾಯ್ದೆಗಳ ಮತ್ತು ಕಾನೂನುಗಳ ವಿವರ 


ಆಜು ಉ ಜಟ ಣ್‌ 


ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ ಅಧಿನಿಯಮ 1961 ಮತ್ತು ನಿಯಮಾವಳಿ 1974. 

ಕರ್ನಾಟಕ ಹಲವು ಇನಾಂ ರದ್ದತಿ ಅಧಿನಿಯಮ 1977. 

ಕರ್ನಾಟಕ ಗ್ರಾಮ ನೌಕರಿಗಳ ರದ್ಧತಿ ಅಧಿನಿಯಮ 1961. 

ಕರ್ನಾಟಕ ಪುರಸಭೆಗಳ ಅಧಿನಿಯಮ 1964. 

ಕರ್ನಾಟಕ ಕೃಷಿ ಸಾಲ ಕಾರ್ಯಾಚರಣೆ ಮತ್ತು ಇತರೆ ಉಪಬಂಧಗಳ ಅಧಿನಿಯಮ 1974 ಮತ್ತು ನಿಯಮಾವಳಿ 
1975. 

ಕರ್ನಾಟಕ ವೃದ್ಧಾಪ್ಯ ವೇತನ ನಿಯಮಾವಳಿ. 

ನಿರ್ಗತಿಕ ವಿಧವಾ ವೇತನ ನಿಯಮಾವಳಿ. 

ದೈಹಿಕ ಅಂಗವಿಕಲರಿಗೆ ನಿರ್ವಹಣಾ ಭತ್ಯೆ ಮಂಜೂರಿ ನಿಯಮಾವಳಿ. 

ಕರ್ನಾಟಕ ಯಣ ವಿಮೋಚನಾ ಅಧಿನಿಯಮ. 


. ಮತದಾರರ ನೋಂದಣಿ ನಿಯಮಾವಳಿ. 
. ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ 1966. 
. ಕರ್ನಾಟಕ ನೀರಾವರಿ ಅಧಿನಿಯಮ 1965. 


ಕರ್ನಾಟಕ ನೀರಾವರಿ (ನೀರಿನ ಕರ ಅಕರಣೆ) ನಿಯಮಾವಳಿ 1965. 


. ಕರ್ನಾಟಕ ಅರಣ್ಯ ನಿಯಮಾವಳಿ 1969. 


ಕರ್ನಾಟಕ ಜಾನುವಾರು ಅತಿಕ್ರಮ ಪ್ರವೇಶ ಅಧಿನಿಯಮ 1966. 


೧೨೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





16. ಏಲಕ್ಕಿ ಅಧಿನಿಯಮ 1965. 
17. ಕರ್ನಾಟಕ ಸಾರ್ವಜನಿಕ ಆವರಣಗಳ ಅಧಿನಿಯಮ 1974 ಮತ್ತು ಅದರಡಿಯ ನಿರ್ವಹಣೆ. 
ದಂಡಾಧಿಕಾರಿಯಾಗಿ ತಹಶೀಲ್ದಾರರು ಈ ಕೆಳಗಿನ ಕಾಯ್ದೆಗಳಡಿಯಲ್ಲಿ ಅಧಿಕಾರ ಹಾಗೂ ಕರ್ತವ್ಯಗಳನ್ನು ಹೊಂದಿರುತ್ತಾರೆ. 
1. ದಂಡ ಪ್ರಕ್ರಿಯೆ ಸಂಹಿತೆ 1974. 
ಭಾರತ ಸಾಕ್ಷ್ಯ ಅಧಿನಿಯಮ 1963. 
ಕರ್ನಾಟಕ ಪೊಲೀಸ್‌ ಅಧಿನಿಯಮ 1963. 
ಜೀತದಾಳು ಪದ್ಧತಿ (ನಿರ್ಮೂಲನೆ) ಅಧಿನಿಯಮ 1976. 
ಪ್ರಮಾಣ ವಚನ ಅಧಿನಿಯಮ 1999. 
ಭಾರತೀಯ ಮುದ್ರಾಂಕ ಅಧಿನಿಯಮ 1975. 
ಪ್ರಾಣಿಗಳ ಹಿಂಸೆ ಅಧಿನಿಯಮ 1960. 
ಕರ್ನಾಟಕ ಭಿಕ್ಷಾಟನಾ ಅಧಿನಿಯಮ 1975. 
ಸಾರ್ವಜನಿಕ ಆರೋಗ್ಯ ಅಧಿನಿಯಮ 1944. 
. ಕರ್ನಾಟಕ ಮಾರಾಟ ಕರ ಅಧಿನಿಯಮ 1957. 
, ಸತಿ ಹೋಗುವ (ನಿಷೇಧ) ಅಧಿನಿಯಮ 1987. 
. ಪ.ಜಾತಿ/ ಪ.ವರ್ಗಗಳ (ದೌರ್ಜನ್ಯ ನಿಷೇಧ) ಅಧಿನಿಯಮ 1989. 
ಕರ್ನಾಟಕ ಆಹಾರ ಮತ್ತು ನಾಗರೀಕ ಪೂರೈಕೆ ಅಧಿನಿಯಮ. 
. ಮುಜರಾಯಿ ಇಲಾಖೆಗೆ ಸೇರಿದ ದೇವಸ್ಥಾನಗಳ ಜೀರ್ಣೋದ್ದಾರ. 
ಕರ್ತವ್ಯಗಳು: 


© 90 ಎಇ ಧಾ WN 


— = = ಟು ಭಯ್ಯ 


ಕಂದಾಯ ಆಡಳಿತ 
ಭೂಮಾಪನ ಮತ್ತು ಭೂದಾಖಲೆಗಳ ನಿರ್ವಹಣೆ 
ಭೂ ಕಂದಾಯ , ನೀರಾವರಿ ಕರ, ಸರ್ಕಾರಿ ಬಾಕಿ ಮತ್ತು ಇತರೆ ಸರ್ಕಾರಿ ವಸೂಲಾತಿ 
ಸರ್ಕಾರಿ ಜಮೀನುಗಳ ನಿರ್ವಹಣೆ ಮತ್ತು ಸಂರಕ್ಷಣೆ 
ಭೂ ಮಂಜೂರಾತಿ, ಭೂ ಸುಧಾರಣೆ, ಭೂ ಪರಿವರ್ತನೆ, 
ದೃಢೀಕರಣ ಪತ್ರಗಳು 
ಭೂ ಹಿಡುವಳಿದಾರರು, ಭೂ ರಹಿತರು, ಸಣ್ಣ ಹಿಡುವಳಿ ದಾರರು, ಗೇಣಿ ರಹಿತರು, ವಾಸ ಸ್ಥಳ ದೃಢೀಕರಣ, ಜಾತಿ 
ಆದಾಯ ದೃಢೀಕರಣ, ಕುಟುಂಬದ ಜೀವಂತ ಸದಸ್ಯರ ದೃಡೀಕರಣ ಪತ್ರ, ಬೋನಾಫೈಡ್‌, ಮುಂತಾದವುಗಳು. 
6. ಸಾಮಾಜಿಕ ಭದ್ರತಾ ಯೋಜನೆಗಳು 
ಎ) ವೃದ್ಧಾಪ್ಯ ವೇತನ 
ಬಿ) ವಿಧವಾ ವೇತನ 
ಸಿ) ವಿಕಲಚೇತನ ವೇತನ 
ಡಿ) ಸಂಧ್ಯಾಸುರಕ್ಷಾ 
ಇ) ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ 
ಎಫ್‌) ಅಂತ್ಯ ಸ೦ಸ್ಕಾರ ಯೋಜನೆ ಮುಂತಾದವುಗಳು 
7. ಹಕ್ಕು ಬದಲಾವಣೆಗಳು 
8. ಪ್ರಕೃತಿ ವಿಕೋಪ ಪರಿಹಾರ 
9. ಅಗತ್ಯ ವಸ್ತುಗಳ ಕಾಯ್ದೆ ನಿರ್ವಹಣೆ 
ಕಂದಾಯ ಆಡಳಿತ 
10. ಭೂಮಾಪನ ಮತ್ತು ಭೂದಾಖಲೆಗಳ ನಿರ್ವಹಣೆ 
1. ಭೂ ಕಂದಾಯ , ನೀರಾವರಿ ಕರ, ಸರ್ಕಾರಿ ಬಾಕಿ ಮತ್ತು ಇತರೆ ಸರ್ಕಾರಿ ವಸೂಲಾತಿ 
12. ಸರ್ಕಾರಿ ಜಮೀನುಗಳ ನಿರ್ವಹಣೆ ಮತ್ತು ಸಂರಕ್ಷಣೆ 


ಆ ಜು ಟು ಜಿ ಣ್‌ 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ 


೧೨೮೭ 





13 


. ಭೂ ಮಂಜೂರಾತಿ, ಭೂ ಸುಧಾರಣೆ. ಭೂ ಪರಿವರ್ತನೆ, 


14. ದೃಢೀಕರಣ ಪತ್ರಗಳು 
ಭೂ ಹಿಡುವಳಿದಾರರು, ಭೂ ರಹಿತರು, ಸಣ್ಣ ಹಿಡುವಳಿ ದಾರರು, ಗೇಣಿ ರಹಿತರು, ವಾಸ ಸ್ಥಳ ದೃಢೀಕರಣ, ಜಾತಿ 


15. 


ಆದಾಯ ದೃಢೀಕರಣ, ಕುಟುಂಬದ ಜೀವಂತ ಸದಸ್ಯರ ದೃಡೀಕರಣ ಪತ್ರ, 
ಸಾಮಾಜಿಕ ಭದ್ರತಾ ಯೋಜನೆಗಳು 

ಎ) ವೃದ್ಧಾಪ್ಯ ವೇತನ 

ಬಿ) ವಿಧವಾ ವೇತನ 

ಸಿ) ವಿಕಲಚೇತನ ವೇತನ 

ಡಿ) ಸಂಧ್ಯಾಸುರಕ್ಷಾ 

ಇ) ರಾಷ್ಟ್ರೀಯ ಕುಟುಂಬ ಕ್ಷೇಮ ಯೋಜನೆ 

ಎಫ್‌) ಅಂತ್ಯ ಸ೦ಸ್ಕಾರ ಯೋಜನೆ ಮುಂತಾದವುಗಳು 


16. ಹಕ್ಕು ಬದಲಾವಣೆಗಳು 

17. ಪ್ರಕೃತಿ ವಿಕೋಪ ಪರಿಹಾರ 
18. ಅಗತ್ಯ ವಸ್ತುಗಳ ಕಾಯ್ದೆ ನಿರ್ವಹಣೆ 
ದಂಡಾಧಿಕಾರಿಗಳ ಕರ್ತವ್ಯ: 


1. 
ಶಿ 


ಭಾರತೀಯ ದಂಡ ಪ್ರಕ್ರಿಯೆ ಸಂಹಿತೆ ಕಲಂ 106 ರಿಂದ 145 ರ ವರೆಗೆ ಕರ್ತವ್ಯ ನಿರ್ವಹಣೆ 
ಭಾರತೀಯ ಸಾಕ ಕಾಯೆ:- 
ಖರೆ ಬ 
ಯುಡಿಆರ್‌ ಮತ್ತು 
ಮರಣೋತ್ತರ ಹೇಳಿಕೆ 


ಆರ್ಮ್‌ ಆಕ್ಟ್‌, ಬಂದೂಕು ಪರವಾನಿಗೆ ಮತ್ತು ನವೀಕರಣ 
ಚುನಾವಣಾ ಕರ್ತವ್ಯಗಳು: 


ಬೋನಾಫೈಡ್‌, ಮುಂತಾದವುಗಳು. 


























ಸಹಾಯಕ ಚುನಾವಣಾ ಅಧಿಕಾರಿಗಳು ಹಾಗೂ ಸಹಾಯಕ ಮತದಾರ ನೋಂದಣಿ ಅಧಿಕಾರಿಗಳಾಗಿ 
ಕಾರ್ಯನಿರ್ವಹಣೆ ಇಲಾಖಾ ನೌಕರರ ನಿಯಂತ್ರಣಾಧಿಕಾರಿಗಳಾಗಿ ಕಾರ್ಯನಿರ್ವಹಣೆ. 
4 (1(ಬಿ) (ii) 
ತಾಲ್ಲೂಕು ಕಛೇರಿಯ ಅಧಿಕಾರಿಗಳು ಮತ್ತು ನೌಕರರ ಕರ್ತವ್ಯಗಳು 
ತಹಶೀಲ್ದಾರ್‌ ಮತ್ತು ವಿಶೇಷ ತಹಶೀಲ್ದಾರ್‌ 
ಶಿರಸ್ತೇದಾರರು 
ತಾಲ್ಲೂಕು ಹಕ್ಕು ದಾಖಲಾತಿ | ಚುನಾವಣಾ ಉಪ ಭೂಮಾಪನ ಆಹಾರ 
ಶಿರಸ್ತೇದಾರ್‌ ಶಿರಸ್ತೇದಾರ್‌ ಶಿರಸ್ತೇದಾರ್‌ ತಹಶೀಲ್ದಾರ್‌ ಪರ್ಯಾವೀಕ್ಷಕರು | ಶಿರಸ್ತೇದಾರ್‌ 
ಪ್ರದಸ ದ್ವಿದಸ ಆರ್‌ಆರ್‌ | ಪ್ರದಸ ದ್ವಿದಸ ಪ್ರದಸ ಆ.ನಿರೀಕ್ಷಕರು 
ಪ್ರದರಾನಿ ಅಟೆಂಡರ್‌ ದ್ವಿದಸ ಬೆರಳಚ್ಚುಗಾರರು ಪ್ರ.ದಭೂ ದ್ವಿದ.ಸ. 
ದ್ವಿದಸ ಡಿ-ದರ್ಜೆ ನೌಕರರು | ದ್ವಿದಸ 
ಗ್ರಾಮಲೆಕ್ಕಿಗರು ದ್ವಿದಭೂ 
ಬೆರಳಚ್ಚುಗಾರರು ಬಾಂದು ಜವಾನರು 
ವಾಹನ ಚಾಲಕರು ಡಿ-ದರ್ಜೆ ನೌಕರರು 
ಧಪ್ತರ್‌ಬಂದ್‌ 
ಡಿ-ದರ್ಜೆ ನೌಕರರು 
ಗ್ರಾಮ ಸಹಾಯಕರು 








೧೨೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಕಾರ್ಯ ವಿಧಾನ: 
ತಹಶೀಲ್ದಾರ್‌: ಕರ್ನಾಟಕ ಭೂ ಕಂದಾಯ ಅಧಿನಿಯಮ - 1964 ರಂತೆ ತಾಲ್ಲೂಕಿಗೆ ಒಬ್ಬರನ್ನು ತಹಶೀಲ್ದಾರನ್ನಾಗಿ 
ಸರ್ಕಾರ ನೇಮಕ ಮಾಡಿರುತ್ತದೆ. ಭೂ ಕಂದಾಯ, ಭೂಮಾಪನ, ಭೂಪರಿವರ್ತನೆ, ಭೂ ಸಂರಕ್ಷಣೆ, ಅಗತ್ಯ ವಸ್ತುಗಳ 
ಕಾಯ್ದೆ, ಚುನಾವಣಾ ಕಾಯ್ದೆ, ಅರಣ್ಯ ನಿಯಮಾವಳಿ, ಗಣಿ ಮತ್ತು ಭೂಗರ್ಭ ಕಾಯ್ದೆ ಮತ್ತು ಇತರೆ ಕಾಯ್ದೆ ಹಾಗೂ 
ಅಧಿನಿಯಮಗಳಡಿ ನಿಯಮಿತವಾದ ಎಲ್ಲಾ ಅಧಿಕಾರಗಳನ್ನು ಮತ್ತು ಕರ್ತವ್ಯಗಳನ್ನು ನಿರ್ವಹಿಸುತ್ತಾರೆ. ತಾಲ್ಲೂಕು ಕಛೇರಿಯ 
ಆಡಳಿತ ವ್ಯವಸ್ಥೆಯ ಮುಖ್ಯಸ್ಥರು. ಇವರು ತಾಲ್ಲೂಕು ಆಡಳಿತ ಹಾಗೂ ಕಾನೂನು ಸುವ್ಯವಸ್ಥೆಯ ಬಗ್ಗೆ ಸಂಪೂರ್ಣ 
ಅಧಿಕಾರವುಳ್ಳವರಾಗಿದ್ದಾರೆ, ಹಾಗೂ ಕಛೇರಿಯ ತಮ್ಮ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಎಲ್ಲಾ ಸಂಬಂಧಿಸಿದ ಶಾಖೆಗಳ 
ವಿಷಯಗಳಲ್ಲಿ ಅಂತಿಮ ತೀರ್ಮಾನ ಕೈಗೊಳ್ಳುವ ಅಧಿಕಾರ ಹೊಂದಿರುತ್ತಾರೆ. 
ವಿಶೇಷ ತಹಶೀಲ್ದಾರ್‌: ಕರ್ನಾಟಕ ಭೂ ಕ೦ದಾಯ ಅಧಿನಿಯಮ - 1964 ರಂತೆ ತಾಲ್ಲೂಕಿಗೆ ಒಬ್ಬರನ್ನು ವಿಶೇಷ 
ತಹಶೀಲ್ದಾರನ್ನಾಗಿ ಸರ್ಕಾರ ನೇಮಕ ಮಾಡಿರುತ್ತದೆ. ಇವರು ಭೂದಾಖಲೆಗಳ ಶಾಖೆ ಮತ್ತು ಭೂಸುಧಾರಣಾ ಶಾಖೆಗಳ 
ವಿಷಯದಲ್ಲಿ ಸಂಪೂರ್ಣ ಅಧಿಕಾರ ಹೊಂದಿರುತ್ತಾರೆ. 
ತಾಲ್ಲೂಕು ಶಿರಸ್ತೇದಾರರು: ಕಛೇರಿಯ ಸಂಪೂರ್ಣ ಮೇಲ್ವಿಚಾರಣೆ ನಿರ್ವಹಿಸುತ್ತಾರೆ. ಇವರ ಮೇಲ್ವಿಚಾರಣೆಯಲ್ಲಿ ನಗದು 
ಪುಸ್ತಕ ನಿರ್ವಹಣೆ, ದೂರವಾಣಿ ಕರೆಗಳ ನಿರ್ವಹಣೆ, ಮಹಾಲೇಖಪಾಲಕರ ವರದಿಗೆ ಅನುವರ್ತನಾ ವರದಿ, ಸಿಬ್ಬಂದಿ ಶಾಖೆ, 
ಸಾರ್ವಜನಿಕ ಕುಂದು ಕೊರತೆಗಳ ಸಹಾಯಕ ಮಾಹಿತಿ ಅಧಿಕಾರಿ, ಅಂಕಿ ಅಂಶಗಳು, ಆಡಳಿತ ಶಾಖೆ, ಮುಜರಾಯಿ, 
ಆರಾಧನಾ, ಆಶ್ರಯ, ಎಂ.ಎ.ಜಿ. ಇ.ಎನ್‌.ಟಿ. ಭೂ ಸುಧಾರಣೆ, ಎನ್‌.ಸಿ.ಆರ್‌., ಯು.ಡಿ.ಆರ್‌., ಆರ್‌.ಕೆ.ಎಲ್‌., ಎ.ಆರ್‌.ಎಂ., 
ಲೆಕ್ಕ ತಃಖ್ತೆ, ದಿನಚರಿ ಸಮೀಕ್ಷೆ. ಆಮದು ಮತ್ತು ರವಾನೆ ಶಾಖೆ, ಡಿ.ಸಿ.ಬಿ., ರಾಷ್ಟ್ರೀಯ ಹಬ್ಬಗಳು ಎಲ್‌.ಎನ್‌.ಡಿ. ಆರ್‌.ಯು.ಸಿ., 
ಎಲ್ಲಾ ಸಭಾ ನಡವಳಿಕೆಗಳು, ಸಾಮಾಜಿಕ ಭದ್ರತಾ ಯೋಜನೆಗಳಾದ ಒ.ಎ.ಪಿ. ಪಿ.ಹೆಚ್‌.ಪಿ., ಡಿ.ಡಬ್ಲ್ಯೂಪಿ, ಸಂಧ್ಯಾ ಸುರಕ್ಷಾ 
ಯೋಜನೆ, ಆಮ್‌ ಆದ್ಮಿ ಯೋಜನೆ, ಅಂತ್ಯ ಸಂಸ್ಕಾರ, ರಾಷ್ಟ್ರೀಯ ಕುಟುಂಬ ನೆರವು ಯೋಜನೆ, ಇತ್ಯಾದಿ ಶಾಖೆಗಳ 
ಮೇಲ್ವಿಚಾರಣೆ ನಡೆಸಿ ತಹಶೀಲ್ದಾರ್‌ ರವರಿಗೆ ಕಡತ ಸಲ್ಲಿಸುವ ಕಾರ್ಯನಿರ್ವಹಿಸುತ್ತಾರೆ. 
1. ಪ್ರದ.ಸ-1:- ಸಿಬ್ಬಂದಿ ಶಾಖೆ, ಗ್ರಾಮ ಲೆಕ್ಕಿಗರ ಸಿಬ್ಬಂದಿ ಶಾಖೆ, ಭೂಮಾಪನ ಸಿಬ್ಬಂದಿ ಶಾಖೆ, ಹಾಗೂ ತಾಲ್ಲೂಕು 
ಶಿರಸ್ತೇದಾರರು ವಹಿಸುವ ಇತರೆ ಕರ್ತವ್ಯ ನಿರ್ವಹಣೆ. 
2. ಪ್ರ.ದ.ಸ.-2;- ಎಲ್‌.ಎನ್‌.ಡಿ.. ಆರ್‌.ಯು.ಸಿ., ಎಂ.ಎ.ಜಿ. ಮತ್ತು ಭೂ ಸುಧಾರಣಾ ಶಾಖೆ, ಹಾಗೂ ತಾಲ್ಲೂಕು 
ಶಿರಸ್ತೇದಾರರು ವಹಿಸುವ ಇತರೆ ಕರ್ತವ್ಯ ನಿರ್ವಹಣೆ. 
3. ಪ್ರದ.ಸ.-3:- ಸಾಮಾಜಿಕ ಭದ್ರತಾ ಯೋಜನೆಗಳ ಕಾರ್ಯನಿರ್ವಹಣೆ ಹಾಗೂ ತಾಲ್ಲೂಕು ಶಿರಸ್ಕೇದಾರರು ವಹಿಸುವ 
ಇತರೆ ಕರ್ತವ್ಯ ನಿರ್ವಹಣೆ. 
4. ದ್ವಿದ.ಸ.-11- ಆಮದು ಮತ್ತು ರವಾನೆ ಶಾಖೆ ಹಾಗೂ ತಾಲ್ಲೂಕು ಶಿರಸ್ತೇದಾರರು ವಹಿಸುವ ಇತರೆ ಕರ್ತವ್ಯ 
ನಿರ್ವಹಣೆ. 
5. ದ್ವಿದ.ಸ.-2;- ಅಭಿಲೇಖಾಲಯದ ಕಾರ್ಯನಿರ್ವಹಣೆ ಹಾಗೂ ತಾಲ್ಲೂಕು ಶಿರಸ್ತೇದಾರರು ವಹಿಸುವ ಇತರೆ 
ಕರ್ತವ್ಯ ನಿರ್ವಹಣೆ. 
6. ದ್ವಿದ.ಸ.-3:- ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರಗಳು ಹಾಗೂ ತಾಲ್ಲೂಕು ಶಿರಸ್ತೇದಾರರು ವಹಿಸುವ ಇತರೆ 
ಕರ್ತವ್ಯ ನಿರ್ವಹಣೆ. 
7. ದ್ವಿದ.ಸ.-4:- ಮುಜರಾಯಿ ಶಾಖೆ, ಆರಾಧನಾ ಶಾಖೆ, ಜಮಾಬಂಧಿ ಶಾಖೆ, ಹಾಗೂ ತಾಲ್ಲೂಕು ಶಿರಸ್ನೇದಾರರು 
ವಹಿಸುವ ಇತರೆ ಕರ್ತವ್ಯ ನಿರ್ವಹಣೆ. 
8. ದ್ವಿದ.ಸ.-5:- ರಾಷ್ಟ್ರೀಯ ಹಬ್ಬಗಳು, ಆಡಳಿತ ಶಾಖೆ, ಐ.ಎನ್‌.ಡಿ. ಶಾಖೆ, ಹಾಗೂ ತಾಲ್ಲೂಕು ಶಿರಸ್ತೇದಾರರು 
ವಹಿಸುವ ಇತರೆ ಕರ್ತವ್ಯ ನಿರ್ವಹಣೆ. 
9. ಬೆರಳಚ್ಚುಗಾರರು:- ಕಛೇರಿ ಕಾಗದ ಪತ್ರಗಳನ್ನು ಬೆರಳಚ್ಚುಮಾಡುವುದು ಹಾಗೂ ನಿಗದಿಪಡಿಸಿದ ವಹಿಗಳನ್ನು 
ನಿರ್ವಹಿಸುವುದು. 
10. ರಾಜಸ್ವ ನಿರೀಕ್ಷಕರು;. ಹೋಬಳಿ ಮಟ್ಟದಲ್ಲಿ ಕಾರ್ಯನಿರ್ವಹಣೆ, ಸಾಮಾಜಿಕ ಭದ್ರತಾ ಯೋಜನೆಗಳ ಕಡತ 
ತಯಾರಿಕೆ. ಹಕ್ಕು ಬದಲಾವಣೆ, ಪ್ರಕೃತಿ ವಿಕೋಪ, ಭೂ ಮಂಜೂರಾತಿ, ಭೂ ಸ್ವಾಧೀನ, ಭೂ ಕಂದಾಯ 
ವಸೂಲಾತಿ, ಸರ್ಕಾರಿ ಬಾಕಿ ವಸೂಲಾತಿ, ಚುನಾವಣಾ ಕಾರ್ಯನಿರ್ವಹಣೆ, ಭೂ ಪರಿವರ್ತನೆ, ಜಾತಿ ಮತ್ತು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೮೯ 





ಆದಾಯ ದೃಢೀಕರಣ ಪತ್ರ, ಇತ್ಯಾದಿ ಹಾಗೂ ತಹಶೀಲ್ದಾರ್‌ ರವರು ವಹಿಸುವ ಇತರೆ ಆಡಳಿತಾತ್ಮಕ 
ಕಾರ್ಯನಿರ್ವಹಣೆ. 

11. ಗ್ರಾಮಲೆಕ್ಕಿಗರು: ಗ್ರಾಮ ವೃತ್ತ ಮಟ್ಟದಲ್ಲಿ ಕಾರ್ಯನಿರ್ವಹಣೆ, ರಾಜಸ್ವ ನಿರೀಕ್ಷಕರ ನಿಯಂತ್ರಣದಲ್ಲಿ ಸಾಮಾಜಿಕ 
ಭದ್ರತಾ ಯೋಜನೆಗಳ ಕಡತ ತಯಾರಿಕೆ, ಹಕ್ಕು ಬದಲಾವಣೆ, ಪ್ರಕೃತಿ ವಿಕೋಪ, ಭೂ ಕಂದಾಯ ವಸೂಲಾತಿ, 
ಸರ್ಕಾರಿ ಬಾಕಿ ವಸೂಲಾತಿ, ಚುನಾವಣಾ ಕಾರ್ಯನಿರ್ವಹಣೆ, ಭೂ ಮಂಜೂರಾತಿ, ಭೂ ಸ್ವಾಧೀನ, ಭೂ 
ಪರಿವರ್ತನೆ, ಜಾತಿ ಮತ್ತು ಆದಾಯ ದೃಢೀಕರಣ ಪತ್ರ, ಇತ್ಯಾದಿ ಕಾರ್ಯನಿರ್ವಹಣೆ. 

12. ಧಪ್ತರ್‌ ಬಂದ್‌: ಅಭಿಲೇಖಾಲಯದಲ್ಲಿ ಕಡತಗಳ ನಿರ್ವಹಣೆ, ಹಾಗೂ ಜೋಡಣೆ ಕಾರ್ಯನಿರ್ವಹಿಸುವುದು 
ಮತ್ತು ತಹಶೀಲ್ದಾರ್‌ ರವರು ವಹಿಸುವ ಕಾರ್ಯ ನಿರ್ವಹಣೆ. 

13. ಡಿ-ದರ್ಜೆ ನೌಕರರು:- ಕಛೇರಿಯ ಸ್ವಚ್ಛತೆ, ಕಡತ ಹಾಗೂ ಟಪಾಲುಗಳ ಜಾರಿ ಮಾಡುವುದು ಹಾಗೂ ರಾಜಸ್ವ 
ನಿರೀಕ್ಷಕರು ನೀಡುವ ನೋಟೀಸ್‌ ಜಾರಿ ಮಾಡುವುದು. 

14. ವಾಹನ ಚಾಲಕರು:- ಕಛೇರಿ ವಾಹನದ ಸುರಕ್ಷತೆಯ ಚಾಲನೆ ಸ್ವಚ್ಚತೆ ಹಾಗೂ ನಿರ್ವಹಣೆ. 

ಹಕ್ಕು ದಾಖಲಾತಿ ಶಿರಸ್ತೇದಾರರು:- ಹಕ್ಕು ದಾಖಲಾತಿ ಶಾಖೆಯ ಸಂಪೂರ್ಣ ಮೇಲ್ವಿಚಾರಣೆ ನಡೆಸುತ್ತಾರೆ. ಇವರ 
ಮೇಲ್ವಿಚಾರಣೆಯಲ್ಲಿ ಗಣಕ ಶಾಖೆ, ತಾಲ್ಲೂಕು ಸರ್ವೇಯರ್‌ ರವರ ಕಾರ್ಯನಿರ್ವಹಣೆಯ ಮೇಲ್ವಿಚಾರಣೆ, ಕಂದಾಯ 
ತನಿಖಾಧಿಕಾರಿಗಳು ಮತ್ತು ಗ್ರಾಮ ಲೆಕ್ಕಿಗರ ದಪ್ತರ್‌ ತನಿಖೆಗಳು, ಪೋಡಿ ಶಾಖೆ, ನೆಮ್ಮದಿ ಕೇಂದ್ರಗಳು, ಕಂದಾಯ ಲೆಕ್ಕಪತ್ರಗಳ 
ಪರಿಶೋಧನೆ, ಕಛೇರಿ ತಪಾಸಣೆಗಳಿಗೆ ಅನುವರ್ತನಾ ವರದಿ ಸಲ್ಲಿಸುವುದು, ಹಾಗೂ ಇತ್ಯಾದಿ ಶಾಖೆಗಳ ಮೇಲ್ವಿಚಾರಣೆ ನಡೆಸಿ 
ತಹಶೀಲ್ದಾರ್‌ ರವರಿಗೆ ಕಡತ ಸಲ್ಲಿಸುವ ಕಾರ್ಯನಿರ್ವಹಿಸುತ್ತಾರೆ. 

1 ದ್ವಿದ.ಸ-॥- ಹಕ್ಕು ದಾಖಲಾತಿ ಶಾಖೆಯ ಕಾರ್ಯನಿರ್ವಹಣೆ, ವಿವಾದಾತ್ಮಕ ಪ್ರಕರಣಗಳ ಕಡತ ನಿರ್ವಹಣೆ, ಪಹಣಿ 
ತಿದ್ದುಪಡಿ ಪ್ರಕರಣಗಳ ಕಾರ್ಯನಿರ್ವಹಣೆ, 

2. ದ್ವಿ.ದ.ಸ-2:- ಪೋಡಿ ಶಾಖೆ, ನೆಮ್ಮದಿ ಕೇಂದ್ರಗಳ ಕಾರ್ಯನಿರ್ವಹಣೆ. 

3. ಆರ್‌.ಆರ್‌. ಅಟೆಂಡರ್‌:- ಹಕ್ಕು ದಾಖಲಾತಿ ಶಾಖೆಯಲ್ಲಿ ಕಡತಗಳ ಜೋಡಣೆ, ಸ್ವಚ್ಚತೆ. ಹಾಗೂ ನಿರ್ವಹಣೆ 
ಕಾರ್ಯ ನಿರ್ವಹಿಸುವುದು. 

ಚುನಾವಣಾ ಶಿರಸ್ತೇದಾರರು:- ಚುನಾವಣೆಗೆ ಸಂಬಂಧಪಟ್ಟ ವಿಶಿಷ್ಟ ಕಾರ್ಯನಿರ್ವಹಣೆ, ಮತದಾರರ ಪಟ್ಟಿ ಪರಿಷ್ಕರಣೆ, 
ಇತ್ಯಾದಿ ಕಾರ್ಯನಿರ್ವಹಣೆ ಮಾಡಿ ತಹಶೀಲ್ದಾರ್‌ ರವರಿಗೆ ಕಡತ ಸಲ್ಲಿಸುವ ಕಾರ್ಯನಿರ್ವಹಿಸುತ್ತಾರೆ. 

ಪ್ರ.ದ.ಸ.1:- ಕೇಂದ್ರ ಚುನಾವಣಾ ಆಯೋಗದ ಚುನಾವಣಾ ಕಾರ್ಯಗಳ ನಿರ್ವಹಣೆ, 

ಪ್ರ.ದ.ಸ.2:- ರಾಜ್ಯ ಚುನಾವಣಾ ಆಯೋಗದ ಚುನಾವಣಾ ಕಾರ್ಯಗಳ ನಿರ್ವಹಣೆ. 

ದ್ವಿ.ದ.ಸ.1:- ರಾಜ್ಯ ಚುನಾವಣಾ ಆಯೋಗದ ಚುನಾವಣಾ ಕಾರ್ಯಗಳ ನಿರ್ವಹಣೆ. 

ಉಪ ತಹಶೀಲ್ಲಾರ್‌:- ನಾಡ ಕಛೇರಿಯ ಮುಖ್ಯಸ್ಥರಾಗಿದ್ದು. ಹೋಬಳಿ ಮಟ್ಟದಲ್ಲಿ ಸಾಮಾಜಿಕ ಭದ್ರತಾ ಯೋಜನೆಗಳಾದ 
ಒ.ಎ.ಪಿ. ಪಿ.ಹೆಚ್‌.ಪಿ., ಡಿ.ಡಬ್ಲ್ಯೂಪಿ, ಸಂಧ್ಯಾ ಸುರಕ್ಷಾ ಯೋಜನೆ, ಹಕ್ಕುದಾಖಲಾತಿ ಪ್ರಕರಣಗಳ ವಿಚಾರಣೆ ನಡೆಸುವುದು, 
ಕಂದಾಯ ತನಿಖಾಧಿಕಾರಿಗಳು ಹಾಗೂ ಗ್ರಾಮ ಲೆಕ್ಕಿಗರ ದಪ್ಪರ್‌ ತನಿಖೆ, ಇತ್ಯಾದಿ ಶಾಖೆಗಳ ಮೇಲ್ವಿಚಾರಣೆ ನಡೆಸಿ 
ತಹಶೀಲ್ದಾರ್‌ ರವರಿಗೆ ಕಡತ ಸಲ್ಲಿಸುವ ಕಾರ್ಯನಿರ್ವಹಿಸುತ್ತಾರೆ. 

1 ದ್ವಿದ.ಸು- ನಾಡ ಕಛೇರಿಯ ವ್ಯಾಪ್ತಿಯಲ್ಲಿ ಹಕ್ಕು ದಾಖಲಾತಿ ಪತ್ರಗಳು, ಸಾಮಾಜಿಕ ಭದ್ರತಾ ಯೋಜನೆಯ 
ಪ್ರಕರಣಗಳು, ವಿವಾದಾಸ್ಪದ ಪ್ರಕರಣಗಳ ನಿರ್ವಹಣೆ, 

2. ಡಿ-ಗ್ರೂಪ್‌ ನೌಕರ:- ಕಛೇರಿಯ ಸ್ವಚ್ಛತೆ, ಕಡತ ಹಾಗೂ ಟಪಾಲುಗಳ ಜಾರಿ ಮಾಡುವುದು ಹಾಗೂ ಉಪ 
ತಹಶೀಲ್ದಾರ್‌ ನೀಡುವ ನೋಟೀಸ್‌ ಜಾರಿ ಮಾಡುವುದು. 

ಭೂ ದಾಖಲೆಗಳ ಪರ್ಯಾವೇಕ್ಷಕರು:- ಭೂ ದಾಖಲೆಗಳಿಗೆ ಸಂಬಂಧಪಟ್ಟ ಪೋಡಿ, ಸರ್ವೇ ನಕ್ಷೆ. ಹದ್ದುಬಸ್ತು ಕಡತಗಳ 
ನಿರ್ವಹಣೆ, ಭೂ ಮೋಜಿಣಿ, ಸಂಯೋಜಿತ ಪೋಡಿ, 11 ಇ ನಕ್ಷೆ. ಆಕಾರ್‌ ಬಂದ್‌, ದರಖಾಸ್ತು ಕಡತಗಳ ದುರಸ್ತಿ ಕಾರ್ಯ, 
ಸರ್ಕಾರಿ ಮತ್ತು ಪರವಾನಗಿ ಭೂಮಾಪಕರ ಕಾರ್ಯವೈಖರಿ ಮೇಲ್ವಿಚಾರಣೆ, ಮುಂಗಡ ಪ್ರವಾಸ ಕಾರ್ಯಕ್ರಮ ಹಾಗೂ 
ದಿನಚರಿಗಳ ಪರಿಶೀಲನೆ ನಡೆಸುವುದು. 

1. ಪ್ರದ.ಸ.:- ಭೂಮಾಪನ ಶಾಖೆಯ ಸಿಬ್ಬಂದಿ ಕಡತಗಳ ನಿರ್ವಹಣೆ, 

2. ದ್ವಿದಸ:- ಭೂಮಾಪನ ಶಾಖೆಯ ಅಭಿಲೇಖಾಲಯದಲ್ಲಿ ಕಡತ ಜೋಡಣೆ ಮತ್ತು ನಿರ್ವಹಣೆ, 


೧೨೯೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಪ್ರಥಮ ದರ್ಜೆ ಭೂ ಮಾಪಕರು:- ಸರ್ಕಾರಿ ಜಮೀನಿನ ಸರ್ವೇ ಕಾರ್ಯನಿರ್ವಹಣೆ, ಹದ್ದುಬಸ್ತು ಕಾರ್ಯನಿರ್ವಹಿಸುವುದು, 
ತತ್ಕಲ್‌ ಪೋಡಿ ಕಾರ್ಯ, ದುರಸ್ತಿ ಕಾರ್ಯ ನಿರ್ವಹಣೆ. 

1. ದ್ವಿದ.ಭೂ ಮಾಪಕರು:- ಸರ್ಕಾರಿ ಜಮೀನಿನ ಸರ್ವೇ ಕಾರ್ಯನಿರ್ವಹಣೆ, ಹದ್ದುಬಸ್ತು ಕಾರ್ಯನಿರ್ವಹಿಸುವುದು, ತತ್ಕಲ್‌ 
ಪೋಡಿ ಕಾರ್ಯ, ದುರಸ್ತಿ ಕಾರ್ಯ ನಿರ್ವಹಣೆ. 

2. ಬಾಂದು ಜವಾನರು:- ಅಳತೆ ಕಾರ್ಯದಲ್ಲಿ ಭೂಮಾಪಕರಿಗೆ ಸಹಾಯಕರಾಗಿ ಕಾರ್ಯನಿರ್ವಹಿಸುವುದು. 

3. ಡಿ-ದರ್ಜೆ ನೌಕರರು:- ಕಛೇರಿಯ ಸ್ವಚ್ಛತೆ, ಕಡತ ಹಾಗೂ ಟಪಾಲುಗಳ ಜಾರಿ ಮಾಡುವುದು ಹಾಗೂ ಪರ್ಯಾವೇಕ್ಷಕರು 
ನೀಡುವ ನೋಟೀಸ್‌ ಜಾರಿ ಮಾಡುವುದು. 

ಆಹಾರ ಶಿರಸ್ತೇದಾರರು:- ಅಗತ್ಯ ವಸ್ತುಗಳ ಕಾಯ್ದೆ ಹಾಗೂ ನಾಗರೀಕ ಸರಬರಾಜು ಹಾಗೂ ಪೂರೈಕೆ ನಿಯಮದಡಿಯಲ್ಲಿ 
ಕಾರ್ಯನಿರ್ವಹಿಸುವುದು. ನ್ಯಾಯ ಬೆಲೆಅಂಗಡಿಗಳ ತಪಾಸಣೆ, ನ್ಯಾಯ ಬೆಲೆ ಅಂಗಡಿಗಳ ಪರವಾನಗಿ ನವೀಕರಣ, ಪಡಿತರ 
ಚೀಟಿ ವಿತರಣೆ, ಆಹಾರ ಧಾನ್ಯಗಳು, ಸೀಮೆ ಎಣ್ಣೆ, ವಿತರಣೆಯ ಕಾರ್ಯನಿರ್ವಹಿಸುವುದು. 

1. ಆಹಾರ ನಿರೀಕ್ಷಕರು:- ನಿಗದಿಪಡಿಸಿದ ವ್ಯಾಪ್ತಿಯಲ್ಲಿ ಅಗತ್ಯ ವಸ್ತುಗಳ ಕಾಯ್ದೆ ಹಾಗೂ ನಾಗರೀಕ ಸರಬರಾಜು 
ಹಾಗೂ ಪೂರೈಕೆ ನಿಯಮದಡಿಯಲ್ಲಿ ಕಾರ್ಯನಿರ್ವಹಿಸುವುದು. ನ್ಯಾಯ ಬೆಲೆಅಂಗಡಿಗಳ ತಪಾಸಣೆ, ಪಡಿತರ 
ಚೀಟಿ ವಿತರಣೆ, ಆಹಾರ ಧಾನ್ಯಗಳು, ಸೀಮೆ ಎಣ್ಣೆ, ವಿತರಣೆಯ ಕಾರ್ಯನಿರ್ವಹಿಸುವುದು 

2. ದ್ವಿದ.ಸು- ಕಛೇರಿ ಕಡತಗಳ ನಿರ್ವಹಣೆ, ಹಾಗೂ ಆಹಾರ ಶಿರಸ್ತೇದಾರರು ವಹಿಸುವ ಇತರೆ ಕಾರ್ಯಗಳ 
ನಿರ್ವಹಣೆ. 

(ಸೆಕ್ಷನ್‌ 4(1)(ಬಿ) (1) 
ತೀರ್ಮಾನ ತೆಗೆದುಕೊಳ್ಳಲು ಅನುಸರಿಸಬೇಕಾದ ಕಾರ್ಯವಿಧಾನ, ವಿವಿಧ ತೆರನಾದ ಮೇಲ್ವಿಚಾರಣೆ, 
ಜವಾಬ್ದಾರಿ ಮತ್ತು ನಿಯಂತ್ರಣ 

1. ತಹಶೀಲ್ದಾರ್‌ ರವರಿಂದ ಪ್ರಸ್ತಾವವು ಸ್ವೀಕೃತಿಯಾದೊಡನೆ ದ್ವಿ.ದ.ಸ. / ಪ್ರ.ದ.ಸ. ಇವರು ಹೊಸ ಕಡತವನ್ನು ತೆರೆದು 
ಅಥವಾ ವಿಷಯದ ಬಗ್ಗೆ ಲಭ್ಯವಿದ್ದ ಹಿಂದಿನ ಕಡತದಲ್ಲಿ ಅವುಗಳ ಪ್ರಾಮುಖ್ಯತೆಗೆ ತಕ್ಕಂತೆ ಸಂಬಂಧಪಟ್ಟ 
ನಿಯಮಗಳ ಅಡಿಯಲ್ಲಿ ಟಪ್ಪಣಿಯನ್ನು ಪ್ರಾರಂಭಿಸುತ್ತಾರೆ. ಪ್ರ.ದ.ಸ./ ದ್ವಿದ.ಸ. ಸಲ್ಲಿಸಿದ ಟಿಪ್ಪಣಿಗಳನ್ನು 
ಶಿರಸ್ಮೇದಾರ್‌ರವರು ಪರಿಶೀಲಿಸಿ ತಹಶೀಲ್ದಾರ್‌ ರವರಿಗೆ ಮಂಡಿಸುತ್ತಾರೆ. ಶಿರಸ್ನೇದಾರ್‌ರವರು ವಿಷಯಗಳ 
ಪ್ರಾಮುಖ್ಯತೆಗೆ ತಕ್ಕಂತೆ ಸಂಬಂಧಪಟ್ಟ ನಿಯಮಗಳಡಿಯಲ್ಲಿ ಕೂಲಂಕುಷವಾಗಿ ಪರಿಶೀಲಿಸಿ, ಮುಂದಿನ ಕ್ರಮ 
ಜರುಗಿಸಲು ಸಾಧ್ಯವಿದ್ದಲ್ಲಿ ತಮ್ಮ ಹಂತದಲ್ಲಿಯೇ ಜರುಗಿಸುತ್ತಾರೆ. ಅಥವಾ ಮುಂದಿನ ಆದೇಶಕ್ಕಾಗಿ 
ತಹಶೀಲ್ದಾರ್‌ರವರಿಗೆ ಕಡತವನ್ನು ಮಂಡಿಸುತ್ತಾರೆ. ತಹಶೀಲ್ದಾರ್‌ ರವರು ಶಿರಸ್ತೇದಾರರಿ೦ದ ಸಲ್ಲಿಸಲ್ಪಟ್ಟ ಕಡತಗಳನ್ನು 
ಸಮಗ್ರವಾಗಿ ಪರಿಶೀಲಿಸಿ, ಮುಂದಿನ ಆದೇಶಕ್ಕಾಗಿ ಜಿಲ್ಲಾಧಿಕಾರಿ/ ಉಪ ವಿಭಾಗಾಧಿಕಾರಿಯವರಿಗೆ ಕಡತವನ್ನು 
ಮಂಡಿಸುತ್ತಾರೆ. ಅಥವಾ ತಮ್ಮ ಹಂತದಲ್ಲಿಯೇ ಕ್ರಮ ಜರುಗಿಸಲು ಸಾಧ್ಯವಿದ್ದಲ್ಲಿ ಕ್ರಮ ಜರುಗಿಸುತ್ತಾರೆ. 

2. ಸಾರ್ವಜನಿಕರಿಂದ, ಅಧೀನ ಕಛೇರಿಗಳಿಂದ ಮತ್ತು ಸರ್ಕಾರ ಹಾಗೂ ಮೇಲಾಧಿಕಾರಿಗಳಿಂದ ಬರುವಂತಹ ಎಲ್ಲಾ 
ಕಾಗದ ಪತ್ರಗಳನ್ನು/ ಕಡತಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ಸ್ವೀಕರಿಸಿ ಸಾರ್ವಜನಿಕರ ಮನವಿ ಬಗ್ಗೆ ಸ್ಥಳದಲ್ಲೇ 
ಸ್ವೀಕೃತಿ ಪತ್ರವನ್ನು ನೀಡಿದ ನಂತರ ಕಛೇರಿಯ ಉಪ ತಹಶೀಲ್ದಾರರ ಮುಖಾಂತರ ತಹಶೀಲ್ದಾರರ ಗಮನಕ್ಕೆ ತಂದು 
ಸ್ವೀಕೃತಿ ಶಾಖೆಯಲ್ಲಿ ದಾಖಲಿಸಿ ಸಂಬಂಧಪಟ್ಟ ವಿಷಯ ನಿರ್ವಾಹಕರಿಗೆ ಪ್ರತಿ ಕಡತ/ ಕಾಗದ ಪತ್ರಗಳನ್ನು 
ಶಾಖೆವಾರು ಗುರುತಿಸುವಂತೆ ಹಾಕಿದ ನ೦ತರ ಅಗತ್ಯ ಕ್ರಮ ಕೈಗೊಳ್ಳಲು ನೀಡಲಾಗುತ್ತದೆ. ಉದಾಹರಣೆಗೆ: 1. ಭೂ 
ಮಂಜೂರಾತಿ, ಭೂ ಸುಧಾರಣೆ. ಭೂ ಸ್ವಾಧೀನ, ಲೆಕ್ಕ ಶಾಖೆ, ಪ್ರಕೃತಿ ವಿಕೋಪ, ಹಕ್ಕು ದಾಖಲೆ, ಸಿಬ್ಬಂದಿ ಶಾಖೆ, 
ಅಭಿಲೇಖಾಲಯ, ಭೂ ಪರಿವರ್ತನೆ, ಚುನಾವಣೆ, ಆಡಳಿತ, ಮೆಜಿಸ್ಟೀರಿಯಲ್‌, ಕರ್ನಾಟಕ ಪರಿಶಿಷ್ಟ ಜಾತಿ, 
ನೀರಾವರಿ, ಅರಣ್ಯ, ಸಾಲ್ವೆನ್ಸಿ, ಮಿಸಲೇನಿಯಸ್‌, ಸಾರ್ವಜನಿಕ ಕುಂದುಕೊರತೆ, ಇತ್ಯಾದಿ. 

ನಿರ್ಣಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸುವ ವಿಧಾನ 
(ಸೆಕ್ಷನ್‌ 4(1)(ಬಿ) (1೪)] 
4.1 ಸಾರ್ವಜನಿಕ ಪ್ರಾಧಿಕಾರವು ನಿರ್ಣಯ ತೆಗೆದುಕೊಳ್ಳುವ ಪ್ರಕ್ರಿಯೆಯಲ್ಲಿ ಅನುಸರಿಸುವ ವಿಧಾನದ ಬಗ್ಗೆ ವಿವರ:- 

1. ತಾಲ್ಲೂಕು ಕಛೇರಿಯಲ್ಲಿ ಸ್ವೀಕರಿಸಲಾಗುವ ಎಲ್ಲಾ ಕಾಗದ ಪತ್ರಗಳನ್ನು ಸಾಮಾನ್ಯ ಸ್ವೀಕೃತಿ ಶಾಖೆಯಲ್ಲಿ ದಾಖಲಿಸಿ 
ವಿಷಯ ನಿರ್ವಾಹಕರಿಗೆ ನೀಡುವ ವ್ಯವಸ್ಥೆ ಕಲ್ಪಿಸಲಾಗಿದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೯೧ 

















2. ಸಾರ್ವಜನಿಕರ ಕುಂದು ಕೊರತೆಗಳ ನಿವಾರಣೆಗೆ ಸ್ಟೀಕರಿಸಲಾಗುವ ಎಲ್ಲಾ ಮನವಿಗಳನ್ನು ಪ್ರತ್ಯೇಕ ರಿಜಿಸ್ಟರ್‌ನಲ್ಲಿ ಕ್ಷಿಪ್ತ 
ಕಾಲದಲ್ಲಿ ನೀಡುವುದು. 

3. ಅಧೀನ ಕಛೇರಿಗಳಿಂದ ವರದಿ ಪಡೆಯಲು ಕಾಲಾವಧಿ ನಿಗದಿಪಡಿಸುವುದು, ಇಲಾಖೆಯ ಪ್ರಕಾರ್ಯಗಳ ಪ್ರಗತಿ 
ಪರಿಶೀಲನೆಯ ಬಗ್ಗೆ ಪ್ರತಿ ಮಾಹೆಯಲ್ಲೂ ಕಂದಾಯ ನಿರೀಕ್ಷಕರ ಹಾಗೂ ಗ್ರಾಮ ಲೆಕ್ಕಿಗರ ಸಭೆ ನಡೆಸಲಾಗುವುದು. 

4. ಕಛೇರಿ ಕೈಪಿಡಿ ನಿಯಮಾವಳಿಯ ರೀತ್ಯಾ ಕಾಗದ ಪತ್ರಗಳನ್ನು ವಿಷಯ ನಿರ್ವಾಹಕರು ಸ್ವೀಕರಿಸಿ ಗರಿಷ್ಠ 5 
ದಿನಗಳೊಳಗಾಗಿ ಸ್ವೀಕರಿಸಿದ ಎಲ್ಲಾ ಕಾಗದ ಪತ್ರಗಳನ್ನು ದಿನಚರಿ ವಹಿಯಲ್ಲಿ ನಮೂದಿಸಿಕೊಂಡು ನಂತರ ವಿಷಯ 
ವಹಿಯಲ್ಲಿ ಅನುಕ್ರಮವಾಗಿ ದಾಖಲಿಸಿಕೊಂಡು ಕಡತ ನಿರ್ಮಾಣ ಮಾಡುತ್ತಾರೆ ಹಾಗೂ ಕಛೇರಿ ಕಾರ್ಯವಿಧಾನದ 
ರೀತ್ಯಾ 5 ಕಟ್ಟು (ive bundles system) ವಿಧಾನ ಅನುಸರಿಸಿ ಕಾರ್ಯನಿರ್ವಹಿಸುತ್ತಾರೆ. 

5. ವಿಷಯ ನಿರ್ವಾಹಕರಿಂದ ಬಂದಂತಹ ಎಲ್ಲಾ ಕಡತಗಳ ಪರಿಶೀಲನೆ ಮಾಡಿ ಶಿರಸ್ತೇದಾರ್‌ ರವರು ವಿಳಂಬವಾಗದ 
ರೀತಿ ಕಡತದಲ್ಲಿ ವಿಷಯವಾರು ತೀರ್ಮಾನ ಕೈಗೊಳ್ಳುವ ನಿಟ್ಟಿನಲ್ಲಿ ಸೂಕ್ತ ಅಭಿಪ್ರಾಯದೊಂದಿಗೆ ತಹಶೀಲ್ದಾರ್‌ 
ರವರಿಗೆ ಕಡತ ಸಲ್ಲಿಸುತ್ತಾರೆ. ಕಡತಗಳಲ್ಲಿ ತೀರ್ಮಾನ ಕೈಗೊಳ್ಳುವ ಬಗ್ಗೆ ಅನುಸರಿಸುವ ಕಾರ್ಯವಿಧಾನ ಕಛೇರಿ 
ಕೈಪಿಡಿ ನಿಯಮಾವಳಿ ರೀತ್ಯಾ ಕ್ರಮ ವಹಿಸಲಾಗುತ್ತದೆ. 

6. ಸಾರ್ವಜನಿಕರಿಂದ ಸ್ವೀಕರಿಸಲಾಗುವ ಕಾಗದ ಪತ್ರಗಳಿಗೆ ಸ್ವೀಕೃತಿ ನೀಡುವುದಲ್ಲದೆ ಕಾರ್ಯಗತ ಅವಧಿ ನಿಗದಿಪಡಿಸಿ 
ತಿಳಿಸಲಾಗುತ್ತದೆ. ವಿವರ ಕೆಳಕ೦ಡಂತಿದೆ: 

ಕ. | ಪಡೆಯಬೇಕಾದ ದಾಖಲಾತಿ/ ಅರ್ಜಿ ಸಲ್ಲಿಸಬೇಕಾದ ವಿಧಾನ ಮತ್ತು ಯಾರಿಗೆ ಅರ್ಜಿ ಕಾಲಮಿತಿ 

ಸಂ. ಪ್ರಮಾಣ ಪತ್ರ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು ಸಲ್ಲಿಸಬೇಕು 

1 ಜಾತಿ/ ಆದಾಯ ಪ್ರಮಾಣ | ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ತಹಶೀಲ್ದಾರ್‌/ 10 
ಪತ್ರ ಹೋಬಳಿ ಮಟ್ಟದ ನೆಮ್ಮದಿ ಕೇಂದ್ರದಲ್ಲಿ ನೆಮ್ಮದಿ ಕೇಂದ್ರ ದಿನಗಳು 

ಸಲ್ಲಿಸಬೇಕು 

1. ವಾಸ ಮತ್ತು ವಿಳಾಸದ ದೃಢೀಕರಣ. 

2. ರೇಷನ್‌ ಕಾರ್ಡ್‌ / ಟೆಲಿಫೋನ್‌ 
ಬಿಲ್‌/ ಡ್ರೈವಿಂಗ್‌ ಲೈಸೆನ್ಸ್‌/ 
ಚುನಾವಣಾ ಗುರುತಿನ ಚೀಟಿ/ 
ಮತದಾರರ ಪಟ್ಟಿಯ ಪ್ರತಿ. 

3. ಜಮೀನಿನ ವಿವರ/ ವೇತನ 
ದೃಢೀಕರಣ ಪತ್ರ 

2 | ಉತ್ತರ ಜೀವಿತ ಪತ್ರ/ ವ್ಯಕ್ತಿಯು ಮೃತಪಟ್ಟ 1 ವರ್ಷದೊಳಗೆ ನೆಮ್ಮದಿ ತಹಶೀಲ್ದಾರ್‌/ 45 
ಕುಟುಂಬದ ಜೀವಂತ ಕೇಂದ್ರದ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕು. | ನೆಮ್ಮದಿ ಕೇಂದ್ರ ದಿನಗಳು 
ಸದಸ್ಯರ ದೃಢೀಕರಣ ಪತ್ರ 1. ಮರಣ ಸಮರ್ಥನಾ ಪತ್ರ. 

2. ಅಫಿಡವಿಟ್‌ (ಪ್ರಮಾಣ ಪತ್ರ) 

3 ಭೂ ಹಿಡುವಳಿ! ನಿಗದಿತ ನಮೂನೆಯಲ್ಲಿ ಅರ್ಜಿಯನ್ನು ತಹಶೀಲ್ದಾರ್‌/ 10 
ಬೋನಾಫೈಡ್‌/ ಸಣ್ಣ ಹೋಬಳಿ ಮಟ್ಟದ ನೆಮ್ಮದಿ ಕೇಂದ್ರದಲ್ಲಿ ನೆಮ್ಮದಿ ಕೇಂದ್ರ ದಿನಗಳು 
ಹಿಡುವಳಿ/ ಅತಿ ಸಣ್ಣ ಸಲ್ಲಿಸಬೇಕು 
ಹಿಡುವಳಿ/ 1. ವಾಸ ಮತ್ತು ವಿಳಾಸದ ದೃಢೀಕರಣ. 
ವ್ಯವಸಾಯಗಾರರ 2. ರೇಷನ್‌ ಕಾರ್ಡ್‌ / ಟೆಲಿಫೋನ್‌ 
ಕುಟುಂಬದ ಸದಸ್ಯರ/ ಭೂ ಬಿಲ್‌/ ಡೈವಿಂಗ್‌ ಲೈಸೆನ್ಸ್‌/ 
ರಹಿತ/ ಕೃಷಿ ಕಾರ್ಮಿಕರ / ಚುನಾವಣಾ ಗುರುತಿನ ಚೀಟಿ/ 
ಭೂ ಮೌಲ್ಯ/ ಯೋಜನಾ ಮತದಾರರ ಪಟ್ಟಿಯ ಪ್ರತಿ. 
ನಿರಾಶ್ರಿತರ/ ಗಡಿನಾಡ 3. ಜಮೀನಿನ ವಿವರ/ ವೇತನ 
ಕನ್ನಡಿಗರ/ ಹೊರನಾಡ ದೃಢೀಕರಣ ಪತ್ರ 
ಕನ್ನಡಿಗರ/ ಸಾಲ 4. ಜಮೀನು ಹೊಂದಿರುವ ಬಗ್ಗೆ 
ತೀರುವಳಿ/ ವಾಸಸ್ಥಳದ ದಾಖಲಾತಿ. 




















ದೃಢೀಕರಣದ ಪತ್ರಗಳು 











೧೨೯೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 
ಕ. | ಪಡೆಯಬೇಕಾದ ದಾಖಲಾತಿ/ ಅರ್ಜಿ ಸಲ್ಲಿಸಬೇಕಾದ ವಿಧಾನ ಮತ್ತು ಯಾರಿಗೆ ಅರ್ಜಿ ಕಾಲಮಿತಿ 
ಸಂ. ಪ್ರಮಾಣ ಪತ್ರ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು ಸಲ್ಲಿಸಬೇಕು 
4 | ಸಾಮಾಜಿಕ ಭದ್ರತಾ ನಿಗದಿತ ನಮೂನೆಯಲ್ಲಿ ನೆಮ್ಮದಿ ಕೇಂದ್ರದಲ್ಲಿ ತಹಶೀಲ್ದಾರ್‌/ 

ಯೋಜನೆಗಳು ಅರ್ಜಿ ಸಲ್ಲಿಸಬೇಕು. ಉಪ 
1. ವೃದ್ಧಾಪ್ಯ ವೇತನ. | ಪಡಿತರ ಚೀಟಿ/ ಮತದಾರರ ಗುರುತಿನ ಚೀಟಿ/ | ತಹಶೀಲ್ದಾರ್‌, | 30 
ವೈದ್ಯಕೀಯ ಪ್ರಮಾಣ ಪತ್ರ/ ಜಮೀನಿನ ನಾಡ ಕಛೇರಿ ದಿನ 
ವೇತನ. ದಾಖಲಾತಿ/ ಬ್ಯಾಂಕಿನಲ್ಲಿ ಖಾತೆ ತೆರೆದಿರುವ 260 
4d ದಾಖಲೆ/ ಮರಣ ಸಮರ್ಥನಾ ಪತ್ರ/ ಹ 
ಅಫಿಡವಿಟ್‌ (ಪ್ರಮಾಣ ಪತ್ರ)/ ವಾಸಸ್ಥಳದ ` 
4. ಸಂಧ್ಯಾ ಸುರಕಾ 4 4. 30 
i ದೃಢೀಕರಣ/ ಜಾತಿ ಮತು ಆದಾಯದ 
ಯೋಜನೆ. ಣೆ 
ದೃಢೀಕರಣ/ ಬ್ಯಾಂಕಿನಲ್ಲಿ ಠೇವಣಿ ಹೊಂದಿಲ್ಲದ 5. 03 
ಣ್‌ 
5. ಅಂತ್ಯ ಸಂಸ್ಕಾರ. ಬಗ್ಗೆ ನಿರಾಕ್ಷೇಪಣಾ ಪತ್ರ,/ 5 ಪಾಸ್‌ಫೋರ್ಟ್‌ 6. 30 
6. ರಾಷ್ಟ್ರಿಯ ಸೈಜಿನ ಭಾವಚಿತ್ರಗಳು, ಇತ್ಯಾದಿ. 
ಕುಟುಂಬ ನೆರವು 
ಯೋಜನೆ 
5 |ಹಕ್ಕು ದಾಖಲಾತಿ ಪ್ರಕರಣ | ತಾಲ್ಲೂಕು ಕಛೇರಿಯ ಭೂಮಿ ಕೇಂದ್ರದಲ್ಲಿ ತಹಶೀಲ್ದಾರ್‌/ 45 
1. ಪೌತಿ ವಾರಸು ಅರ್ಜಿ ಸಲ್ಲಿಸುವುದು. ಭೂಮಿ ಶಾಖೆ ದಿನಗಳು 
ಖಾತೆ 1. ಮರಣ ಸಮರ್ಥನಾ ಪತ್ರ/ ಕ್ರಯ ಪತ್ರ/ 
ಬದಲಾವಣೆ. ದಾನ ಕ್ರಯ ಪತ್ರ/ ಮರಣ ಶಾಸನ ಪತ್ರ 
2. ವಿಬಾಗ (ವಿಲ್‌)/ ಪಹಣಿ ಪತ್ರಿಕೆ/ ಮ್ಯುಟೆಷನ್‌ ದಾಖಲೆ/ 
ಪತದಂತೆ. ಸಾಗುವಳಿ ಚೀಟಿ/ ಭೂ ಮಂಜೂರಾತಿ ಆದೇಶ/ 
ಆ ಟ್‌ ಲ್‌ ಭೂ ಸ್ವಾಧೀನ ಆದೇಶ/ ನ್ಯಾಯಾಲಯದ 
ಹಾರಕ ಆದೇಶ/ ಸರ್ವೇ ನಕ್ಷೆ/ ಅಹವಾಲು ತ:ಖ್ತೆ/ 
ವಂಶವೃಕ್ಷ. ವಗೈರೆ 
4. ಕ್ರಯ/ ದಾನ 
ಕ್ರಯ/ ಮರಣ 
ಶಾಸನ (ವಿಲ್‌)/ 
5. ಕೋರ್ಟ್‌ ಆದೇಶ 
6. ಹಕ್ಕು ನಿವೃತ್ತಿ 
(ರಿಲೀಸ್‌) 
7. ಆಧಾರ 
8. ಭೋಗ್ಯ, 
9. ಭೂ 
ಮಂಜೂರಾತಿ 
10. ಭೂ ಪರಿವರ್ತನೆ 
1. ಭೂ ಸ್ವಾಧೀನ, 








ವಗೈರೆ 

















ಭಾಗ-೩ 


(at 


2 
೦ 


ಪಡೆಯಬೇಕಾದ ದಾಖಲಾತಿ/ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ 


ಅರ್ಜಿ ಸಲ್ಲಿಸಬೇಕಾದ ವಿಧಾನ ಮತ್ತು 
ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು 


ಯಾರಿಗೆ ಅರ್ಜಿ 
ಸಲ್ಲಿಸಬೇಕು 


೧೨೯೩ 
ಕಾಲಮಿತಿ 





ಆ 


1 ಬೆಂಕಿ ಆಕಸ್ಮಿಕ 

2. ಮಳೆ/ ಗಾಳಿ 
ಅನಾಹುತ 

3. ಪ್ರವಾಹ ಆಕಸ್ಮಿಕ 

4. ಇತರೆ ಪ್ರಕೃತಿ 
ವಿಕೋಪ 


ತಾಲ್ಲೂಕು ಕಛೇರಿಯಲ್ಲಿ ಅರ್ಜಿ ಸಲ್ಲಿಸುವುದು. 

1. ಅರಕ್ಷಕ ಠಾಣೆಯಿಂದ ಪಡೆದ 
ಪ್ರಾಥಮಿಕ ವರದಿ. 

2. ಪಹಣಿ ದಾಖಲೆ. 

3. ಗ್ರಾಮ ಪಂಚಾಯಿತಿ/ ನಗರ/ 
ಪುರಸಭೆ, ಇತ್ಯಾದಿಯಿಂದ ಪಡೆದ 
ಖಾತಾ ದಾಖಲಾತಿ. 

4. ವೈದ್ಯಕೀಯ ದೃಢೀಕರಣ ಪತ್ರ. 


5. ತೋಟಗಾರಿಕಾ/ ಕೃಷಿ ಇಲಾಖೆಯಿಂದ 


ಪಡೆದ ಬೆಳೆ ನಷ್ಟದ ದೃಢೀಕರಣ ಪತ್ರ. 


6. ನಷ್ಟಕ್ಕೆ ಸಂಬಂಧಿಸಿದ ಛಾಯಾಚಿತ್ರ 
(ಪೋಟೋ) 


ತಹಶೀಲಾರ್‌ 
ಎ 


ದಿನಗಳು 





ಪಡಿತರ ಚೀಟಿ 


ನೆಮ್ಮದಿ ಕೇಂದ್ರದಲ್ಲಿ ನಿಗದಿತ ನಮೂನೆಯಲ್ಲಿ 
ಅರ್ಜಿ ಸಲ್ಲಿಸತಕ್ಕದ್ದು. 
೧೧೨ ಎ 
1. ವಾಸಸ್ಪಳ ದೃಢೀಕರಣ ಪತ್ರ. 
ಥೌ ವ್‌ 
2. ಸರಂಡರ್‌ ಸರ್ಟಿಫಿಕೆಟ್‌ 
3. ಅಫಿಡವಿಟ್‌ (ಪ್ರಮಾಣ ಪತ್ರ) 


4. ಆದಾಯ ಪ್ರಮಾಣ ಪತ್ರ 


ತಹಶೀಲಾರ್‌ 
೦ಎ 





ಬಂದೂಕು/ ಆಯುಧ 
ಪರವಾನಗಿ ಮಂಜೂರಿ 
ಮತ್ತು ನವೀಕರಣ 


ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 
1. ಜಮೀನಿನ ದಾಖಲೆ 
2. ಭಾವಚಿತ್ರ 
3. ವೈದ್ಯಕೀಯ ಪ್ರಮಾಣ ಪತ್ರ 
4. ಆರಕ್ಷಕ ಇಲಾಖೆಯ ನಿರಾಪೇಕ್ಷಣಾ 
ಪತ್ರ 


5. ಮರಣ ಸಮರ್ಥನಾ ಪತ್ರ, ಇತ್ಯಾದಿ 


ತಹಶೀಲಾರ್‌ 
೦ಎ 


30 
ದಿನಗಳು 











ಭೂ ಪರಿವರ್ತನೆ 





ನಿಗದಿತ ನಮೂನೆಯಲ್ಲಿ ಅರ್ಜಿ ಸಲ್ಲಿಸತಕ್ಕದ್ದು. 


ಹನನ 
1. ಜಮೀನಿನ ದಾಖಲಾತಿಗಳಾದ ಪಹಣಿ, 
ಖಾತಾ ನಕಲು, ಕ್ರಯ ಪತ್ರ, ಮುಟೇಷನ್‌ 
ನಕಲು ವಿವಿಧ ಇಲಾಖೆಗಳ ನಿರಾಪೇಕ್ಷಣಾ 
ಪತ್ರ, ಯಣ ತಃಖ್ತೆ (ಇ.ಸಿ), ಗೇಣಿ ರಹಿತ 


ಜಿ 


ದೃಢೀಕರಣ ಪತ 


ಮುಕಿ 


ಇ ತ್ಯಾದಿ 





ತಹಶೀಲಾರ್‌ 
ಎ 





45 
ದಿನಗಳು 











೧೨೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 
ಕ. | ಪಡೆಯಬೇಕಾದ ದಾಖಲಾತಿ/ ಅರ್ಜಿ ಸಲ್ಲಿಸಬೇಕಾದ ವಿಧಾನ ಮತ್ತು ಯಾರಿಗೆ ಅರ್ಜಿ ಕಾಲಮಿತಿ 
ಸಂ. ಪ್ರಮಾಣ ಪತ್ರ ಅರ್ಜಿಯೊಂದಿಗೆ ಲಗತ್ತಿಸಬೇಕಾದ ದಾಖಲೆಗಳು ಸಲ್ಲಿಸಬೇಕು 
10 |ಭೂ ಮಾಪನ ನೆಮ್ಮದಿ ಕೇಂದ್ರದಲ್ಲಿ ನಿಗದಿತ ನಮೂನೆಯಲ್ಲಿ ತಹಶೀಲ್ದಾರ್‌ 15 

ದಾಖಲೆಗಳು/ 1 ಇ ಅರ್ಜಿ ಸಲ್ಲಿಸತಕ್ಕದ್ದು. 30 
ನಕ್ಷೆಗಳು/ ಪೋಡಿ/ 1. ಪಹಣಿ ದಾಖಲೆ, ಮುಟೇಷನ್‌ ನಕಲು , 45 
ಹದ್ದುಬಸ್ತು, ಇತ್ಯಾದಿ ಕ್ರಯ ಪತ್ರ, ವಿಭಾಗ ಪತ್ರ, ಪಂಚಾಯಿತಿ ದಿನಗಳು 
ಪಾರಿಖತ್‌ , ನಿಗದಿತ ಶುಲ್ಕ ಪಾವತಿಸಿದ 
ರಸೀದಿ, ಇತ್ಯಾದಿ 























(ಸೆಕ್ಷನ್‌ 4(1)(ಬಿ) (೪) 
ತಹಶೀಲ್ದಾರ್‌ ರವರ ನಿಯಂತ್ರಣದಲ್ಲಿ ದಸ್ತಾವೇಜುಗಳ ಪ್ರವರ್ಗಗಳು:- 
ತಹಶೀಲ್ದಾರ್‌ ರವರು ಮೇಲೆ ರೂಪಿಸಲಾದ ಕಾಯ್ದೆ ನಿಯಮಗಳಡಿ ಕಾರ್ಯನಿರ್ವಹಿಸುವ ಎಲ್ಲಾ ಕಡತಗಳಲ್ಲಿ 


ಅಂತಿಮ ಆದೇಶ ನೀಡಿ ಮುಕ್ತಾಯವಾದ ನಂತರ ಪ್ರತಿಯೊಂದು ಕಡತದ ಪ್ರಾಮುಖ್ಯತೆಯನ್ನು ಅನುಸರಿಸಿ ಪ್ರವರ್ಗ "ಎ, 


6, 
ಬಿ', 


"ಸಿ, "ಡಿ, ಮತ್ತು "ಇ' ಎಂದು ವರ್ಗೀಕರಿಸಿ ನಿರ್ವಹಿಸಲಾಗುತ್ತಿದೆ. ಪ್ರತಿ ವರ್ಗೀಕರಣದ ಅವಧಿ ಈ 


ಕೆಳಕ೦ಡಂತಿರುತ್ತದೆ: 


ಅ 


ಣೆ 
ಐ 


೨ 


ಐ 
ಖೆ 


ದ ಶಾಶ್ವತ 
ಸ್‌ - 30 ವರ್ಷಗಳು 
- 10 ವರ್ಷಗಳು 
ಸ್‌ -5 ವರ್ಷಗಳು 
' ಡಿಸ್‌ -1 ವರ್ಷ 
(ಸೆಕ್ಟನ್‌ 4(1)(ಬಿ) (೪1) 
ತಾಲ್ಲೂಕು ಮಟ್ಟದ ತಹಶೀಲ್ದಾರ್‌ ರವರು ಹೊಂದಿರುವ ಅಧಿಕಾರದ ಮುಖ್ಯ ಕಾಯ್ದೆಗಳು, ನಿಯಮಗಳು ಮತ್ತು 


೨ 


೪ 


9 


ಐ 
| 


ಅ 


ಸಿ 
ಡಿ 
ಇ 


ಕಾನೂನುಗಳ ವಿವರ:- 


1. 


2 
3 
4. 
5 
6 


10. 


11. 


12. 
13. 
14. 
15. 


ಕರ್ನಾಟಕ ಭೂ ಕಂದಾಯ ಅಧಿನಿಯಮ, 1964 ಮತ್ತು ನಿಯಮಾವಳಿಗಳು, 1966. 
ಕರ್ನಾಟಕ ಭೂ ಸುಧಾರಣಾ ಅಧಿನಿಯಮ, 1961 ಮತ್ತು ನಿಯಮಾವಳಿಗಳು, 1974. 
ಕರ್ನಾಟಕ ಇನಾಂ ರದ್ದಿಯಾತಿ ಅಧಿನಿಯಮ, 1977. 

ಕರ್ನಾಟಕ ಗ್ರಾಮ ನೌಕರರ ರದ್ದತಿ ಅಧಿನಿಯಮ, 1961. 

ಕರ್ನಾಟಕ ಪುರಸಭೆಗಳ ಅಧಿನಿಯಮ, 1964. 


ಕರ್ನಾಟಕ ಕೃಷಿ ಸಾಲ ಕಾರ್ಯಾಚರಣೆ ಮತ್ತು ಇತರೆ ಉಪಬ೦ಧಗಳ ಅಧಿನಿಯಮ, 1974 ಮತ್ತು 
ನಿಯಮಾವಳಿಗಳು 1975. 


ಕರ್ನಾಟಕ ಯಣ ವಿಮೋಚನಾ ಅಧಿನಿಯಮ, 1976. 

ಮತದಾರರ ನೋಂದಣಿ ನಿಯಮಾವಳಿ, 1960. 

ಕರ್ನಾಟಕ ನೀರಾವರಿ ಅಧಿನಿಯಮ, 1965. 

ಕರ್ನಾಟಕ ಅರಣ್ಯ ನಿಯಮಾವಳಿ, 1969. 

ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ) ಅಧಿನಿಯಮ, 1966. 
ಕರ್ನಾಟಕ ಜಾನುವಾರು ಅತಿಕ್ರಮಣ ಪ್ರವೇಶ ಅಧಿನಿಯಮ, 1966. 
ಕರ್ನಾಟಕ ಸಾರ್ವಜನಿಕರ ಆವರಣಗಳ ಅಧಿನಿಯಮ, 1974. 

ಪ್ರಜಾ ಪ್ರತಿನಿಧಿ ಕಾಯ್ದೆ, 1951-1952. 

ಮಾಹಿತಿ ಹಕ್ಕು ಅಧಿನಿಯಮ, 2005. 

ಪಿ.ಟಿ.ಸಿ.ಎಲ್‌. ಕಾಯ್ದೆ, 1977. 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೯೫ 





ತಾಲ್ಲೂಕು ದಂಡಾಧಿಕಾರಿಗಳಾಗಿ ತಹಶೀಲ್ದಾರ್‌ ರವರು ಈ ಕೆಳಕಂಡ ಕಾಯ್ದೆಗಳಡಿಯಲ್ಲಿ ಅಧಿಕಾರ ಮತ್ತು 


ಕರ್ತವ್ಯವನ್ನು ಹೊಂದಿರುತ್ತಾರೆ. 


1. 


© 9೨ ಇ ರಾ ಟಿ ಹ WN 


ಔಪ ಗಥ ಭಧ. ಥು, ಭ್‌ ಅಥ ಭರ್‌ ಥು ಅರು. ಜು ಭು 
ಜ ಅಶ್‌ ಔಣ ಕರಾ ಜರಿ ಓಟ ಣೆ ಈ 


ಭಾರತೀಯ ದಂಡ ಪ್ರಕ್ರಿಯಾ ಸಂಹಿತೆ, 1974. 
ಭಾರತೀಯ ಸಾಕ್ಷ್ಯ ಅಧಿನಿಯಮ, 1963. 

ಕರ್ನಾಟಕ ಪೊಲೀಸ್‌ ಅಧಿನಿಯಮ, 1963. 

ಜೀತದಾಳು ಪದ್ಧತಿ ನಿರ್ಮೂಲನಾ ಅಧಿನಿಯಮ, 1976. 
ಪ್ರಮಾಣ ವಚನ ಅಧಿನಿಯಮ, 1899. 

ಭಾರತ ಮುದ್ರಾಂಕ ಅಧಿನಿಯಮ, 1899. 

ಭಾರತ ತಂತಿ ಅಧಿನಿಯಮ, 1985. 

ನ್ಯಾಯಾಧೀಶರ (ರಕ್ಷಣೆ) ಅಧಿನಿಯಮ, 1965. 
ಪ್ರಾಣಿಗಳಿಗೆ ಹಿ೦ಸೆ ಅಧಿನಿಯಮ, 1960. 


. ಕರ್ನಾಟಕ ಭಿಕ್ಲಾಟನಾ ಅಧಿನಿಯಮ, 1975. 
. ಸಾರ್ವಜನಿಕ ಆರೋಗ್ಯ ಅಧಿನಿಯಮ, 1944. 
. ಕರ್ನಾಟಕ ಮಾರಾಟಕರ ಅಧಿನಿಯಮ, 1957. 


ನ್ಯಾಯವಾದಿಗಳ ಅಧಿನಿಯಮ, 1961. 


. ವಿದ್ಯುಚ್ಛಕ್ತಿ ಅಧಿನಿಯಮ, 1910. 


ಸತಿ ನಿಷೇಧ ಅಧಿನಿಯಮ, 1982. 
ನ್ಯಾಯಾಲಯಗಳ ನಿಂದನಾ ಅಧಿನಿಯಮ, 1971. 
ಖೈದಿಗಳನ್ನು ಗುರುತಿಸುವ ಅಧಿನಿಯಮ, 1929. 
ಎಸ್‌.ಸಿ, ಎಸ್‌.ಟಿ. (ದೌರ್ಜನ್ಯ) ಅಧಿನಿಯಮ, 1989. 


ಕರ್ನಾಟಕ ಆಹಾರ ಮತ್ತು ನಾಗರೀಕ ಸೇವಾ ಅಧಿನಿಯಮ, 


. ಮುಜರಾಯಿ ಕಾಯ್ದೆ, ಮತ್ತು ಅಧಿನಿಯಮಗಳು. 


ಕಛೇರಿ ಕೆಲಸಕ್ಕಾಗಿ ತಾಲ್ಲೂಕು ಕಛೇರಿಯಲ್ಲಿ ಉಪಯೋಗಿಸಬೇಕಾದ ವಹಿಗಳು ಮತ್ತು ದಾಖಲೆಗಳು ಈ 


ಕೆಳಕ೦ಡಂತಿರುತ್ತವೆ;- 


1, 


© Pm ಧರಾ ಆಈ ಹ ಭಟ ಟ 


ಎಂ 
ರಾ ಬಾ 


ಟಪಾಲು ವಹಿ. 

ಅರೆ ಸರ್ಕಾರಿ ಪತ್ರಗಳ ವಹಿ. 

ಚುಕ್ಕೆ ಗುರುತಿನ ಪ್ರಶ್ನೆ ವಹಿ. 
ಹಾಜರಾತಿ ವಹಿ. 

ಚಲನ ವಲನ ವಹಿ. 

ಅಕ್ರಮ ಸಕ್ರಮ ಮಂಜೂರಾತಿ ವಹಿ. 
ಮನೆ ನಿವೇಶನ ಮಂಜೂರಾತಿ ವಹಿ. 
ಬಂದೂಕ ಪರವಾನಗಿ ವಹಿ. 


ವೃದ್ಧಾಪ್ಯ, ವಿಧವಾ, ಅಂಗವಿಕಲ, ಸಂಧ್ಲಾ ಸುರಕಾ ವಹಿಗಳು. 
ಧಿ ಜ್ರ ಯ 


. ವಿವಿಧ ಲೆಕ್ಕ ಶೀರ್ಷಿಕೆಗಳ ಸಿಬ್ಬಂದಿ ವೇತನ ವಹಿಗಳು. 
. ಪ್ರಕೃತಿ ವಿಕೋಪ ಪರಿಹಾರ ಮಂಜೂರಾತಿ ವಹಿ. 


೧೨೯೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





12. 
13. 
14. 
15. 
16. 
17. 
18. 
19. 


20. 


ತಸ್ಲಿಕ್‌ ಮಂಜೂರಾತಿ ವಹಿ. 
ಭೂ ಪರಿವರ್ತನಾ ವಹಿ. 
ಸೇವಾ ವಹಿಯ ಸಂಚಲನಾ ವಹಿ. 
ಭೂ ಸುಧಾರಣಾ ಮಂಜೂರಾತಿ ವಹಿ. 
ಬಾಕಿ ಪಟ್ಟ ವಹಿ. 
ದಿನಚರಿ ವಹಿ. 
ವಾರದ ವಹಿ. 
ತಿಂಗಳ ವಹಿ. 
ವಿಷಯ ನಿರ್ವಾಹಕರ ವಹಿ. 
(ಸೆಕ್ಷನ್‌ 4(1)(ಬಿ) (vii) 


ಕಾರ್ಯನೀತಿಯ ರಚನೆ ಅಥವಾ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಸಾರ್ವಜನಿಕರೊಡನೆ ಸಮಾಲೋಚಿಸಲು ಅಥವಾ ಅವರ 


ಪ್ರಾತಿನಿಧ್ಯ ಇರುವಂಥ ವ್ಯವಸ್ಥೆಯ ವಿವರಗಳು:- 
ಅಧೀನ ಕಛೇರಿಗಳಿಂದ ವರದಿ ಪಡೆಯಲು ಕಾಲಾವಧಿ ನಿಗದಿಪಡಿಸುವುದು. 
ಇಲಾಖೆಯ ಪ್ರಕಾರ್ಯಗಳ ಪ್ರಗತಿ ಪರಿಶೀಲನೆ ಬಗ್ಗೆ ಸಭೆಗಳನ್ನು ನಡೆಸುವುದು. 
ಸಾರ್ವಜನಿಕರ ಕು೦ದು ಕೊರತೆಗಳ ಕೋಶದಲ್ಲಿ ಅಹವಾಲುಗಳನ್ನು ಆಲಿಸುವುದು ಮತ್ತು ನಿರ್ವಹಿಸುವುದು. 
ಆಡಳಿತದಲ್ಲಿ ಪಾರದರ್ಶಕತೆ. 
ಜನಸ್ಪಂದನ ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸುವುದು. 
ಎಲ್ಲಾ ವರ್ಗದ ಜನರಿಂದ ಅರ್ಜಿಗಳನ್ನು ಸ್ವೀಕರಿಸುವುದು. ರೈತ ಸಂಘಟನೆಗಳು, ವಿದ್ಯಾರ್ಥಿಗಳ ಕುಂದುಕೊರತೆಗಳು 
ಇನ್ನಿತರೆ ಸಂಘಟನೆಗಳಿಂದ ನಡೆಯುವ ಪ್ರತಿಭಟನೆಗಳ ಅಹವಾಲುಗಳನ್ನು ಸ್ವೀಕರಿಸಿ. ಸಂಬಂಧಿಸಿದ 
ಮೇಲಧಿಕಾರಿಗಳಿಗೆ ಕಳುಹಿಸಿ ಮಾಹಿತಿ ಪಡೆದು ಪರಿಹಾರ ಒದಗಿಸುವುದು. 
ಪ್ರಾಕೃತಿಕ ವಿಕೋಪ:- ನೈಸರ್ಗಿಕ ವಿಕೋಪಗಳಾದ ಅತಿವೃಷ್ಟಿ/ ಅನಾವೃಷ್ಟಿ ಸೇರಿದಂತೆ ಎಲ್ಲಾ ವಿಕೋಪಗಳ ಬಗ್ಗೆ 
ಪರಿಶೀಲಿಸಿ ನಿಯಮಾನುಸಾರ ಪರಿಹಾರ ನೀಡುವುದು. ಅಲ್ಲದೆ ಸಾರ್ವಜನಿಕರಿಗೆ ಮನವರಿಕೆಯ ಅಗತ್ಯವಿದ್ದಲ್ಲಿ 
ಸಂಕಷ್ಟದ ಮಾಹಿತಿ ಪಡೆಯಲು ಹಾಗೂ ತುರ್ತು ಪರಿಹಾರ ನೀಡಲು ತಾಲ್ಲೂಕು ಕಛೇರಿಯಲ್ಲಿ ಕಂಟ್ರೋಲ್‌ ರೂಂ 
ತೆರೆಯಲಾಗಿದೆ. ತಾಲ್ಲೂಕು ಕಛೇರಿಯ ದೂರವಾಣಿ ಸಂಖ್ಯೆ:080-27829234 ಆಗಿರುತ್ತದೆ. 


ಕರ್ನಾಟಕ ಭೂ ಕಂದಾಯ ಕಾಯ್ದೆ ಕಲಂ 94 (ಸಿ) ಅಡಿ ಸ್ವೀಕರಿಸಿದ ಅರ್ಜಿಗಳ ವಿಲೇವಾರಿ ಮಾಡುವುದು. 
(ಸೆಕ್ಟನ್‌ 4(1)(ಬಿ) (೪11) 


ಮಂಡಳಿ/ ಪರಿಷತ್ತು / ಸಮಿತಿಗಳಲ್ಲಿ 2 ಹಾಗೂ ಅದಕ್ಕಿಂತ ಹೆಚ್ಚಿನ ವ್ಯಕ್ತಿಗಳಿಂದ ರಚಿಸಲಾದ ಸಮಿತಿಯ ಸಲಹೆ ಹಾಗೂ 
ಸರ್ಕಾರದ ನಡವಳಿಗಳು:- 
ತಾಲ್ಲೂಕು ಕಛೇರಿಯ ವ್ಯಾಪ್ತಿಯಲ್ಲಿ ಸರ್ಕಾರದ ಆದೇಶದಂತೆ ಈ ಕೆಳಕಂಡ ಸಮಿತಿಗಳು ಕಾರ್ಯನಿರ್ವಹಿಸುತ್ತವೆ:- 


1, 
2. 


ಇ (|... 


ಭೂ ನ್ಯಾಯ ಮಂಡಳಿ. 

ಭೂ ಮಂಜೂರಾತಿ ಸಮಿತಿ (ಬಗರ್‌ ಹುಕ್ಕುಂ) 

ಆರಾಧನಾ ಸಮಿತಿ. 

ಆಶ್ರಯ ಸಮಿತಿ. 

ರಾಷ್ಟ್ರೀಯ ಹಬ್ಬಗಳ ಸಮಿತಿ. 

ಆರೋಗ್ಯ ರಕ್ಷಾ ಸಮಿತಿ. (ತಾಲ್ಲೂಕುಗಳಿಗೆ ಅನ್ವಯವಾಗುವ ಇತರೆ ಸಮಿತಿಗಳು) 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೯೭ 





(ಸೆಕ್ಷನ್‌ 4(1)(ಬಿ) (ix & x) 
ತಾಲ್ಲೂಕು ಕಛೇರಿಯ ಅಧಿಕಾರಿಗಳ ಮತ್ತು ನೌಕರರ ಮಾಹಿತಿ ಪುಸ್ತಕ ಮತ್ತು ವೇತನದ ವಿವರಗಳು:- 
ತಹಶೀಲ್ದಾರ್‌ ರವರು ಕಛೇರಿಯ ಮುಖ್ಯಸ್ಥರಾಗಿದ್ದು, ಮೇಲಧಿಕಾರಿಗಳು ಹಾಗೂ ಸರ್ಕಾರದಿಂದ ನೀಡುವ ನಿರ್ದೇಶನ ಹಾಗೂ 
ಹಕ್ಕುಬಾಧ್ಯತೆಗಳಿಗನುಗುಣವಾಗಿ ಕರ್ತವ್ಯ ನಿರ್ವಹಿಸುತ್ತಾರೆ. 

























































































ಕ್ರ. | ಅಧಿಕಾರಿಗಳ ಹೆಸರು/ ನೌಕರರ ಹೆಸರು | ಹುದ್ದೆಗಳ ಸಂಖ್ಯೆ | ವೇತನ ಶ್ರೇಣಿ ಹಾಲಿ ದೂರವಾಣಿ 
ಸಂ. ಮತ್ತು ಪದನಾಮ (ಅನ್ವಯವಾಗುವಂತೆ) ಪಡೆಯುತ್ತಿರುವ ಸಂಖ್ಯೆ/ 
ವೇತನ ಮೊಬೈಲ್‌ ಸಂಖ್ಯೆ 
1 ತಹಶೀಲ್ದಾರರು/ 2 11400-21600 0880-7829234 
"ವಿಶೇಷ ತಹಸೀಲ್ದಾರರು 
2 ಶಿರಸ್ನೇದಾರರು / ಉಪ 7 10000-18150 
ತಹಶೀಲ್ದಾರರು 
3 ಪರ್ಯಾವೀಕ್ಷಕರು (ಭೂಮಾಪನ) 1 8825-16000 
4 ಪ್ರಥಮ ದರ್ಜೆ ಸಹಾಯಕರು 6 7275-13350 
5 ಪ್ರಥಮ ದರ್ಜೆ ರಾಜಸ್ವ ನಿರೀಕ್ಷಕರು 8 7275-13350 
6 ಮಾನ್ಯ ಶಾಸಕರ ಆಪ್ತ ಸಹಾಯಕರು 0 
7 ದ್ವಿತೀಯ ದರ್ಜೆ ಭೂಮಾಪಕರು 9 6250-12000 
8 ದ್ವಿತೀಯ ದರ್ಜೆ ಸಹಾಯಕರು 16 5800-10500 
9 ಬೆರಳಚ್ಚುಗಾರರು 3 ೨800-10500 
10 ಗ್ರಾಮ ಲೆಕ್ಕಿಗರು 50 5800-10500 
1] ವಾಹನ ಚಾಲಕರು 0 5800-10500 
12 ಧಪ್ತರ್‌ ಬಂದ್‌/ ಆರ್‌ಆರ್‌ 0 5500-9500 
ಅಟೆಂಡರ್‌ 
13 ಡಿ ದರ್ಜೆ ನೌಕರರು 10 4800-7275 
14 ಬಾಂದ್‌ ಜವಾನರು 8 4800-7275 
ಪ್ರತಿಯೊಬ್ಬ ನೌಕರರ ಮಾಹಿತಿಯನ್ನು ಪ್ರತ್ಯೇಕ ಕಾಲಂ ನಲ್ಲಿ ನೀಡುವುದು. 
ಕ್ರ. ಕಛೇರಿಯ ಅಧಿಕಾರಿ/ ನೌಕರರ ಪದನಾಮ ಪಡೆಯುತ್ತಿರುವ ವೇತನ 
ಸಂ. ಮಾಹಿತಿ 
1 ಎನ್‌.ಸಿ.ವೆಂಕಟರಾಜು ತಹಸೀಲ್ದಾರ್‌ 17689 
2 ಎನ್‌,ಸತೀಶ ವಿಶೇಷ ತಹಸೀಲ್ದಾರ್‌ 27342 
3 ಆರ್‌,ಶ್ರೀನಿವಾಸಯ್ಯ ತಾಲ್ಲೂಕು ಶಿರಸ್ತೇದಾರರು 21986 
4 ಜಿ.ಬಸವರಾಜು ಆರ್‌.ಆರ್‌.ಶಿರಸ್ತೇದಾರರು 14999 
5 ಜಿ,ಪ್ರಕಾಶ ಚುನಾವಣಾ ಶಿರಸ್ತೇದಾರರು 20742 
6 | ವಿ.ಜಯಮ್ಮ ನೆಮ್ಮದಿ ಶಿರಸ್ತೇದಾರರು 18240 
























































೧೨೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 
ಕ್ರ. ಕಛೇರಿಯ ಅಧಿಕಾರಿ/ ನೌಕರರ ಪದನಾಮ ಪಡೆಯುತ್ತಿರುವ ವೇತನ 
ಸಂ. ಮಾಹಿತಿ 

7 ಎ,ಆರ್‌,ಲಿಂಗಪ್ಪ ಉಪತಹಸೀಲ್ದಾರ್‌ ಅತ್ತಿಬೆಲೆ 19241 

8 ರಾಮಾಂಜನೇಯ ಉಪತಹಸೀಲ್ದಾರ್‌ ಸರ್ಜಾಪುರ 18340 
೨ | ಸೈಯದ್‌ ಅಲಿಮುಲ್ಲಾ ಆಹಾರ ಶಿರಸ್ತೇದಾರರು 21886 
10 |ಪಿ,ಲಕ್ಷ್ಮಣನ್‌ ರಾಜಸ್ವ ನಿರೀಕ್ಷಕರು ಕಸಬಾ 11084 
11 ಸಿದ್ದರಾಜು ರಾಜಸ್ವ ನಿರೀಕ್ಷಕರು ಜಿಗಣಿ 17500 
12 | ಬಿ,ನಂಜೇಗೌಡ ರಾಜಸ್ವ ನಿರೀಕ್ಷಕರು ಅತ್ತಿಬೆಲೆ 17599 
13 ಕೆ.ರಾಮಚಂದ ರಾ,ನಿ ಸರ್ಜಾಪುರ 14090 
14 ಖಾಲಿ ರಾ,ನಿ, ಚಂದಾಪುರ ದ 

15 | ಎಲ್‌.ಸಿ.ವೀರೇಶ್‌ ರಾ,ನಿ,ಹುಸ್ಕೂರು 17599 
16 | ಬಿ.ವಿ.ಆನಂದಯ್ಯ ರಾ,ನಿ,ಆಹಾರ ನಿರೀಕ್ಷಕರು 19271 

17 | ಗಿರಿದರ್‌ ಆಹಾರ ನಿರೀಕ್ಷಕರು 10554 
18 | ಆರ್‌,ಕೃಷ್ಣಯ್ಯ ಪ್ರ,ದ,ಸಹಾಯಕರು 13414 





ವಿ,ಪಿ,ಸುನೀಲ್‌ ಕುಮಾರ್‌ 


ಪ್ರ.ದ,ಸಹಾಯಕರು 


ಅನಧಿಕೃತ ಗೈರು ಹಾಜರಿ 












































20 ಎ.ಜೆ. ಧನಂಜಯ ಪ್ರ,ದ,ಸಹಾಯಕರು 10554 
21 | ಹೆಚ್‌.ವಿ.ಸತ್ಯನಾರಾಯಣ ಪ್ರ,ದ,ಸಹಾಯಕರು 10081 
22 | ಎಂ,ಕೆ,ನಾರಾಯಣಸ್ವಾಮಿ ಪ್ರ,ದ,ಸಹಾಯಕರು 14808 
23 |ವೈ,ವಿ ರಾಮಾಂಜನೇಯ ಪ್ರ,ದ,ಸಹಾಯಕರು 18740 
24 | ಮರಿಮಾದಯ್ಯ ದ್ವಿ.ದ.ಸಹಾಯಕರು 10604 
25 | ಮೇರಿ ಮೆಟಿಲ್ದಾ ದ್ವಿ.ದ.ಸಹಾಯಕರು 8917 

26 ಆರ್‌,ಜನಾರ್ಧನರಾವ್‌ ದ್ವಿ.ದ,ಸಹಾಯಕರು 13092 
27 | ಯೋಗಾನಂದ ದ್ವಿ.ದ,ಸಹಾಯಕರು 10804 
28 | ಬಿ.ಎ,ಚೈತ್ರಾ ದ್ವಿ.ದ.ಸಹಾಯಕರು 8380 

29 | ಎಂ,ಎಸ್‌,ಮುಜಮ್ಮಿಲ್‌ ದ್ವಿ.ದ.ಸಹಾಯಕರು 12770 
30 | ಎಸ್‌,ನಾಗೇಶ್‌ ದ್ವಿ.ದ.ಸಹಾಯಕರು 8380 

31 ಫಣಿರಾಜು ದ್ವಿ.ದ.ಸಹಾಯಕರು 8380 

32 (ಸರಿತ ದ್ವಿ.ದ.ಸಹಾಯಕರು 8444 
33 | ಆಂಜನಮೂರ್ತಿ ಿ.ದ,ಸಹಾಯಕರು 10400 





34 








ದೇವಸುಂದರ್‌ ರಾಜು 








ಅನಧಿಕೃತ ಗೈರು ಹಾಜರಿ 











































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೨೯೯ 
ಕ್ರ. ಕಛೇರಿಯ ಅಧಿಕಾರಿ/ ನೌಕರರ ಪದನಾಮ ಪಡೆಯುತ್ತಿರುವ ವೇತನ 
ಸಂ. ಮಾಹಿತಿ 
35 | ಲೋಕೇಶ್‌ ದ್ವಿ.ದ.ಸಹಾಯಕರು 8730 
36 | ಜೆ,ನವೀನಕುಮಾರ್‌ ದ್ವಿ.ದ,ಸಹಾಯಕರು 8909 
37 | ಹೆಚ್‌,ಎಸ್‌,ಶಂಕರ್‌ ದ್ವಿ.ದ.ಸಹಾಯಕರು 12162 
38 | ಲಿಡಿಯಾ ಪುಷ್ಪವಲ್ಲಿ ದ್ವಿ.ದ,ಸಹಾಯಕರು ಅನಧಿಕೃತ ಗೈರು ಹಾಜರಿ 
39 [ವಿ ಬಾಲಾಜಿ ಬೆರಳಚ್ಚುಗಾರರು 11300 
40 ಎಂ,ಮಂಜುನಾಥ ಬೆರಳಚ್ಚುಗಾರರು 10764 
41 ಎಸ್‌, ರಾಮಕೃಷ್ಣಪ್ಪ ಗ್ರೂಫ್‌ “ ಡಿ“ 10294 
42 ಸಿ,ಲಕ್ಷ್ಮಯ್ಯ ಗ್ರೂಫ್‌ “ ಡಿ“ 11044 
43 ಜಿ,ಚೆಲುವರಾಜು ಗ್ರೂಫ್‌ “ ಡಿ“ ೨೦88 
44 ನಾರಾಯಣಪ್ಪ ಗ್ರೂಫ್‌ “ ಡಿ“ 10554 
45 ವೆಂಕಟರಾಜು ಗ್ರೂಫ್‌ “ ಡಿ“ ೨೦೨5 
46 ಚಿನ್ನಪ್ಪ ಗ್ರೂಫ್‌ “ ಡಿ“ ೨೦೨5 
47 ಕೆ,ಜಯರಾಮುಲು ಗ್ರೂಫ್‌ “ ಡಿ“ 8738 
48 ಎಂ,ವೆಂಕಟಪ್ಪ ಗ್ರೂಫ್‌ “ ಡಿ“ 10303 
49 ಸೈಯದ್‌ ಇಕ್ಬಾಲ್‌ ಗ್ರೂಫ್‌ “ ಡಿ“ ೨267 
50 ಖಾಲಿ ಗ್ರೂಫ್‌ “ ಡಿ“ - 
ಕ್ರ. | ಕಛೇರಿಯ ಅಧಿಕಾರಿ/ ನೌಕರರ ಪದನಾಮ ಕಾರ್ಯ ಹಂಚಿಕೆ ಪಡೆಯುತ್ತಿರುವ ವೇತನ 
ಸಂ. ಮಾಹಿತಿ 
51 ಬಿ,ಆರ್‌,ಮಹೇಂದ್ರ ಗ್ರಾಮಲೆಕ್ಕಾಧಿಕಾರಿ ತಮ್ಮನಾಯ್ಕನಹಳ್ಳಿ 9310 
52 ಖಾಲಿ ಗ್ರಾಮಲೆಕ್ಕಾಧಿಕಾರಿ ಇಂಡ್ಲವಾಡಿ 
53 ಸಂದೀಪ್‌ ಸಿಂಗ್‌ ಗ್ರಾಮಲೆಕ್ಕಾಧಿಕಾರಿ ಕರ್ಪೂರು 9445 
54 ಖಾಲಿ ಗ್ರಾಮಲೆಕ್ಕಾಧಿಕಾರಿ ರಾಚಮಾನಹಳ್ಳಿ 
55 ಎಂ,ಮಂಜುನಾಥ ಗ್ರಾಮಲೆಕ್ಕಾಧಿಕಾರಿ ಸುರಗಜಕ್ಕನಹಳ್ಳಿ 9445 
56 | ಬಿರುದ್ರಪ್ಪ ಗ್ರಾಮಲೆಕ್ಕಾಧಿಕಾರಿ ಸಮಂದೂರು 4590 
57 ಜೆ, ದಿನಕರನ ಗ್ರಾಮಲೆಕ್ಕಾಧಿಕಾರಿ ದೊಡ್ಡಹಾಗಡೆ 8909 
58 1|ಕೆಕೆ ಸಂಗಮೇಶ ಗ್ರಾಮಲೆಕ್ಕಾಧಿಕಾರಿ ಬ್ಯಾಗಡದೇನಹಳ್ಳಿ 9೦88 
59 ಎನ್‌, ದೀಪಕ್‌ ಗ್ರಾಮಲೆಕ್ಕಾಧಿಕಾರಿ ವಣಕನಹಳ್ಳಿ 9445 
60 ಶಿವನಂಜಯ್ಯ ಗ್ರಾಮಲೆಕ್ಕಾಧಿಕಾರಿ ಮರಸೂರು 10204 











































































































೧೩೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 
ಕ್ರ. | ಕಛೇರಿಯ ಅಧಿಕಾರಿ/ ನೌಕರರ ಪದನಾಮ ಕಾರ್ಯ ಹಂಚಿಕೆ ಪಡೆಯುತ್ತಿರುವ ವೇತನ 
ಸಂ. ಮಾಹಿತಿ 
61 ಖಾಲಿ ಗ್ರಾಮಲೆಕ್ಕಾಧಿಕಾರಿ ಮಡಿವಾಳ 
62 ಎ,ಪುಷ್ಪರಾಜ ಗ್ರಾಮಲೆಕ್ಕಾಧಿಕಾರಿ ತೆಲಗರಹಳ್ಳಿ 8380 
63 ಆರ್‌. ಮೋಹನ್‌ ಗ್ರಾಮಲೆಕ್ಕಾಧಿಕಾರಿ ಬನ್ನೇರುಘಟ್ಟ 8380 
64 ಶ್ರೀನಾಥ್‌ ಗ್ರಾಮಲೆಕ್ಕಾಧಿಕಾರಿ ಹುಲ್ಲಹಳ್ಳಿ 8380 
65 ಎಂ,ಆರ್‌,ಲಕ್ಷ್ಮೀಕಾಂತ ಗ್ರಾಮಲೆಕ್ಕಾಧಿಕಾರಿ ಜಿಗಣಿ 10529 
66 ಎಂ,ಮಂಜುನಾಥ ಗ್ರಾಮಲೆಕ್ಕಾಧಿಕಾರಿ ಹಾರಗದ್ದೆ 8380 
67 | ಎನ್‌,ಪ್ರಕಾಶ ಗ್ರಾಮಲೆಕ್ಕಾಧಿಕಾರಿ ಹುಲಿಮಂಗಲ 8444 
68 ಬಿ, ಪುರುಷೋತ್ತಮ ಗ್ರಾಮಲೆಕ್ಕಾಧಿಕಾರಿ ಹೆನ್ನಾಗರ 11054 
69 ಕೆ, ಎಸ್‌, ಚೇತನ ಗ್ರಾಮಲೆಕ್ಕಾಧಿಕಾರಿ ಮಂಟಪ 10089 
70 ಆರ್‌, ಶಾಂತರಾಜು ಗ್ರಾಮಲೆಕ್ಕಾಧಿಕಾರಿ ರಾಜಾಪುರ 9310 
7 | ಹೆಚ್‌.ಚಂದ್ರಯ್ಯ ಗ್ರಾಮಲೆಕ್ಕಾಧಿಕಾರಿ ನೊಸೆನೂರು 11054 
72 ಖಾಲಿ ಗ್ರಾಮಲೆಕ್ಕಾಧಿಕಾರಿ ರಾಗಿಹಳ್ಳಿ ದ 
73 | ಚಂದ್ರಶೇಖರಯ್ಯ ಗ್ರಾಮಲೆಕ್ಕಾಧಿಕಾರಿ ಕೊಪ್ಪ 13735 
74 ಎಸ್‌,ಜಿ, ರವಿಕುಮಾರ್‌ ಗ್ರಾಮಲೆಕ್ಕಾಧಿಕಾರಿ ಕ್ಯಾಲಸನಹಳ್ಳಿ 8730 
75 ವೈ.ಕಾಡಯ್ಯ ಗ್ರಾಮಲೆಕ್ಕಾಧಿಕಾರಿ ಬುಕ್ಕಸಾಗರ 12845 
76 ಬಿ,ಮಲ್ಲಿಕಾರ್ಜುನ ಗ್ರಾಮಲೆಕ್ಕಾಧಿಕಾರಿ ಬಿದರುಗುಪ್ಪೆ 13092 
77 ಖಾಲಿ ಗ್ರಾಮಲೆಕ್ಕಾಧಿಕಾರಿ ನೆರಳೂರು - 

78 ಖಾಲಿ ಗ್ರಾಮಲೆಕ್ಕಾಧಿಕಾರಿ ಚಂದಾಪುರ ದ 

79 ಎಂ,ಕಿರಣ್‌ ಕುಮಾರ್‌ ಗ್ರಾಮಲೆಕ್ಕಾಧಿಕಾರಿ ಹೆಬ್ಬಗೋಡಿ 8094 
80 ಯಶೋಧ ಗ್ರಾಮಲೆಕ್ಕಾಧಿಕಾರಿ ಬೊಮ್ಮಸಂದ್ರ 9660 
81 ಎಸ್‌.ಮಂಜುನಾಥ ಗ್ರಾಮಲೆಕ್ಕಾಧಿಕಾರಿ ಕೊಡ್ಡಿಪುರ ೨660 
82 |ಖಾಲಿ ಗ್ರಾಮಲೆಕ್ಕಾಧಿಕಾರಿ ಮಾಯಸಂದ್ರ 

83 ಆರ್‌.ಶೇಖರ ಗ್ರಾಮಲೆಕ್ಕಾಧಿಕಾರಿ ಬಳ್ಳೂರು 8917 

84 ಎಂ.ಮಹೇಶ ಗ್ರಾಮಲೆಕ್ಕಾಧಿಕಾರಿ ರಾಮಸಾಗರ 8237 

85 ಆರ್‌.ಕಿರಣ್‌ ಕುಮಾರ್‌ ಗ್ರಾಮಲೆಕ್ಕಾಧಿಕಾರಿ ಜಿಗಳ 8237 

86 | ಖಾಲಿ ಗ್ರಾಮಲೆಕ್ಕಾಧಿಕಾರಿ ಅತ್ತಿಬೆಲೆ 

87 ಎಂ,ಮಹೇಶ ಗ್ರಾಮಲೆಕ್ಕಾಧಿಕಾರಿ ಹಂದೇನಹಳ್ಳಿ 10204 
88 ವಿ. ಶ್ರೀನಿವಾಸಮೂರ್ತಿ ಗ್ರಾಮಲೆಕ್ಕಾಧಿಕಾರಿ ನೆರಿಗಾ ೨360 











































































































ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೩೦೧ 
ಕ್ರ. | ಕಛೇರಿಯ ಅಧಿಕಾರಿ/ ನೌಕರರ ಪದನಾಮ ಕಾರ್ಯ ಹಂಚಿಕೆ ಪಡೆಯುತ್ತಿರುವ ವೇತನ 
ಸಂ ಮಾಹಿತಿ 
89 ವಿ, ಮಂಜುನಾಥ ಗ್ರಾಮಲೆಕ್ಕಾಧಿಕಾರಿ ಮುಗಳೂರು 10704 
೨೦ ಸಿ.ಶಶಾಂಕ್‌ ಗ್ರಾಮಲೆಕ್ಕಾಧಿಕಾರಿ ವಿ,ಕಲ್ಲಹಳ್ಳಿ ೨೦88 
91 ಎನ್‌,ಮಂಜುನಾಥ ಗ್ರಾಮಲೆಕ್ಕಾಧಿಕಾರಿ ಹುಸ್ಕೂರು 12448 
೨2 ಎಂ,ಮಂಜುನಾಥಸ್ವಾಮಿ ಗ್ರಾಮಲೆಕ್ಕಾಧಿಕಾರಿ ಕತ್ರಿಗುಪ್ಪೆ 10954 
93 ಆರ್‌,ಆನಂದರಾಜ ಗ್ರಾಮಲೆಕ್ಕಾಧಿಕಾರಿ ಬಿಕ್ಕನಹಳ್ಳಿ 8917 
94 ಬಿ.ಸುರೇಶ್‌ ಗ್ರಾಮಲೆಕ್ಕಾಧಿಕಾರಿ ಕೂಡ್ಲು 9445 
95 |ಖಾಲಿ ಗ್ರಾಮಲೆಕ್ಕಾಧಿಕಾರಿ ಮುತ್ತನಲ್ಲೂರು 
96 ಬಿ, ವಿಜಯಕುಮಾರ್‌ ಗ್ರಾಮಲೆಕ್ಕಾಧಿಕಾರಿ ಯಮರೆ 9445 
97 ಎ,ಯಚ್ಛರೇಶ ಗ್ರಾಮಲೆಕ್ಕಾಧಿಕಾರಿ ಎಸ್‌,ಮೇಡಹಳ್ಳಿ 8094 
98 | ಎ.ಜಿ. ರಾಮಮೂರ್ತಿ ಗ್ರಾಮಲೆಕ್ಕಾಧಿಕಾರಿ ದೊಮ್ಮಸಂದ್ರ 12845 
೨೨ ಜಿ.ರಾಜೇಶ್‌ ಗ್ರಾಮಲೆಕ್ಕಾಧಿಕಾರಿ ಕೂಗೂರು 9874 
100 | ಎ,ಆರ್‌,ಪ್ರಭಾಕರ ಗ್ರಾಮಲೆಕ್ಕಾಧಿಕಾರಿ ನಾರಾಯಣಘಟ್ಟ 11054 
101 ಮಹಮ್ಮದ್‌ ಅತಾವುಲ್ಲಾ ಸರ್ವೆ ತಪಾಸಕರು ದ 15261 
102 | ಕೆಂಪರಾಜು ಪ್ರ,ದ,ಭೂಮಾಪಕರು ದ 8323 
103 | ಕೆ,ಬಿ,ಚೆಲುವರಾಜು ದ್ವಿ,ದ.ಭೂಮಾಪಕರು ದ 8739 
104 | ಬಿ,ಎಸ್‌,ಪ್ರಕಾಶ ದ್ವಿ, ದ,ಭೂಮಾಪಕರು ದ ೨೦೦೦ 
105 | ಜೆ,ಗಿರೀಶ ದ್ವಿ,ದ.ಭೂಮಾಪಕರು - 8428 
106 | ವಸಂತಚದ್ದಾಣ್‌ ದ್ವಿ, ದ,ಭೂಮಾಪಕರು ದ 10086 
107 | ಎನ್‌,ಆರ್‌,ಮಂಜುನಾಥಸ್ವಾಮಿ | ದ್ವಿದ.ಭೂಮಾಪಕರು ದ ೨406 
108 | ಆರ್‌,ಅರುಣ್‌ ದ್ವಿ,ದ.ಭೂಮಾಪಕರು - 8030 
109 | ಎಂ,ಕೆ, ಉಮೇಶ್‌ ದ್ವಿ,ದ.ಭೂಮಾಪಕರು ದ 10495 
110 ಆರ್‌,ಎಸ್‌,ರುದ್ರೇಶ್‌ ದ್ವಿ,ದ.ಭೂಮಾಪಕರು - 8996 
111 ದೇವರಾಜು ದ್ವಿ,ದ.ಭೂಮಾಪಕರು - 9461 
12 | ಎಂ,ಸರಸ್ವತಿ ದ್ವಿ, ದ.ಸಹಾಯಕರು ದ 10543 
113 ಟಿ.ಎ,.ಧರ್ಮರಾಜ ಬಾಂದ್‌ ಜವಾನರು - 10344 
14 | ಚಂದ್ರಶೇಖರ ಬಾಂದ್‌ ಜವಾನರು ಜ್‌ 9735 
115 | ಕೆ,ಎಸ್‌,ವೀರುಪಾಕ್ಷಯ್ಯ ಬಾಂದ್‌ ಜವಾನರು ಜೆ 7447 
16 | ಚಿಕ್ಕರಂಗಸ್ವಾಮಿ ಬಾಂದ್‌ ಜವಾನರು ದ 8195 




























































































೧೩೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 
ಕ್ರ. | ಕಛೇರಿಯ ಅಧಿಕಾರಿ/ ನೌಕರರ ಪದನಾಮ ಕಾರ್ಯ ಹಂಚೆಕೆ ಪಡೆಯುತ್ತಿರುವ ವೇತನ 
ಸಂ. ಮಾಹಿತಿ 
17 | ವಾಯ್‌,ಶಂಕರ್‌ ಬಾಂದ್‌ ಜವಾನರು ದ 6659 
118 ಮಾರಣ್ಣ ಬಾಂದ್‌ ಜವಾನರು - 7470 
119 (ಖಾಲಿ ಬಾಂದ್‌ ಜವಾನರು - 

120 | ಎಲ್‌,ಲಿಂಗರಾಜು ಬಾಂದ್‌ ಜವಾನರು ದ 6006 
(ಸೆಕ್ಷನ್‌ 4(1)(ಬಿ) (xi) 
2010-201 ಸಾಲಿನ ಆಯವ್ಯಯದ ಬಗ್ಗೆ ವಿವರಗಳು 

ಆನೇಕಲ್‌ ತಾಲ್ಲೂಕಿಗೆ ಸಂಬಂಧಿಸಿದಂತೆ 2010-2011 ಸಾಲಿನ ಆಯವ್ಯಯದ ಅಂದಾಜು ಈ ಕೆಳಗಿನಂತಿರುತ್ತದೆ: 
ಕ್ರ. ಲೆಕ್ಕ ಶೀರ್ಷಿಕೆ ವೇತನ ಅಂದಾಜು ವೇತನೇತರ ಅಂದಾಜು ಷರಾ 
ಸಂ. 

1 2053-00-094-7-01 ತಾಲ್ಲೂಕು 5061910 445000 
ಆಡಳಿತ 

2 2506-00-101-1-01 ಭೂ ಸುಧಾರಣೆ 337506 0 

3 2029-00-103-1-01 ಗ್ರಾಮ 6581326 0 
ಲೆಕ್ಕಾಧಿಕಾರಿ 

4 2053-00-094-7-01 ಭೂ ಮಾಪನ 2758610 0 

5 2053-00-094-7-01 ನಾಡ ಕಛೇರಿ 1149587 0 

6 2029-00-103-1-02 ಹಕ್ಕು ದಾಖಲಾತಿ 125000 0 

7 2015-00-102-0-01 ರಾಜ್ಯ ಚುನಾವಣಾ 517486 0 

8 2515-00-101-0-17 ಕೇಂದ್ರ ಚುನಾವಣೆ 122056 0೦ 

9 2408-01-001-0-01 ಆಹಾರ ಸಿಬ್ಬಂದಿ 752650 0 

10 |2029-ಗ್ರಾಮ ಸಹಾಯಕರಿಗೆ ಗೌರವ ಧನ 1800000 0 

11 | 2029 ಗ್ರಾಮ ಕೆಳಮಟ್ಟದ ನೌಕರರಿಗೆ 553500 0 
ಗೌರವ ಧನ 

12 2071 ಮಾಜಿ ಪಟೇಲರು ಮತ್ತು ಮಾಜಿ 98400 0 
ಶಾನುಭೋಗರಿಗೆ ಸಂಭಾವನೆ 




















ತಾಲ್ಲೂಕು ಕಛೇರಿಯ 


( 
ತಾಲ್ಲೂಕು ಕಛೇರಿಯ 


ದಂ ರ ದಡ ಅನ್ವಯಿಸುವುದಿಲ್ಲ 


(ಸೆಕ್ಷನ್‌ 4(1)(ಬಿ) 0) ) 
ಸಹಾಯಧನ ನೀಡುವ ಕಾರ್ಯಕ್ರಮಗಳು 

ನ್ವಯಿಸುವುದಿಲ್ಲ 

ಸೆಕ್ಷನ್‌ 4(1)(ಬಿ) (xiii) ) 


೪ 
ಅ 


೧೨. 


ಲ್ಲಿ ಅಧಿಕಾರ ಪತ್ರದ ವಿಷಯಕ್ಕೆ ಸಂಬಂಧಿಸಿದಂತೆ 








ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೩೦೩ 





(ಸೆಕ್ಟನ್‌ 4(1)(ಬಿ) (xiv) ) 
ತಾಲ್ಲೂಕು ಕಛೇರಿಯಲ್ಲಿರುವ ಕಡತಗಳ ಸಂಪೂರ್ಣ ಮಾಹಿತಿಯನ್ನು ವೆಬ್‌ಸೈಟ್‌ (ಸಂಬಂಧಪಟ್ಟ ಜಿಲ್ಲೆ! ಕಂದಾಯ ಇಲಾಖೆ 
ವೆಬ್‌ಸೈಟ್‌ ನಮೂದಿಸುವುದು) 
ತಾಲ್ಲೂಕು ಕಛೇರಿಯಲ್ಲಿ ಪಹಣಿ ಮತ್ತು ಖಾತಾ ಬದಲಾವಣೆಗೆ ಸಂಬಂಧಿಸಿದಂತೆ “ಕಿಯೋಸ್ಕ್‌ ಕೇಂದ” 
ತೆರೆಯಲಾಗಿದ್ದು, ಜನರಿಗೆ ಪಹಣಿ ಪತ್ರಗಳನ್ನು ನೆಮ್ಮದಿ ಕೇಂದ್ರದ ಮೂಲಕ ನೀಡಲಾಗುತ್ತಿದೆ. ವಿವಿಧ ದೃಢೀಕರಣ 
ಪತ್ರಗಳನ್ನು ನೆಮ್ಮದಿ ಕೇಂದ್ರದ ಮೂಲಕ ವಿತರಿಸಲಾಗುತ್ತಿದೆ. 
(ಸೆಕ್ಷನ್‌ 4(1)(ಬಿ) (x೪) 
ಸಾರ್ವಜನಿಕರಿಗೆ ಮಾಹಿತಿ ನೀಡಲು ಲಭ್ಯವಿರುವ ಸುತ್ತೋಲೆಗಳು, ಹಾಗೂ ಗ್ರಂಥಾಲಯಗಳು ಮತ್ತು ವಾಚನಾಲಯಗಳು 
ಇದ್ದಲ್ಲಿ ಅದರ ವಿವರ 
ತಾಲ್ಲೂಕು ಕಛೇರಿಯಲ್ಲಿ ಪ್ರತಿ ವಿಷಯಕ್ಕೆ ಸಂಬಂಧಿಸಿದಂತೆ, ಸುತ್ತೋಲೆಯ ಕಡತಗಳು ಇರುತ್ತವೆ. ಪ್ರತ್ಯೇಕ 
ಗ್ರಂಥಾಲಯ ಮತ್ತು ವಾಚನಾಲಯಗಳೂ ಇರುವುದಿಲ್ಲ. 
(ಸೆಕ್ಷನ್‌ 4(1)(ಬಿ) (xvi) ) 
ಸಾರ್ವಜನಿಕ ಮಾಹಿತಿ ಅಧಿಕಾರಿಗಳ ಹೆಸರುಗಳು, ಪದನಾಮಗಳು, ಮತ್ತು ಇದರ ವಿವರಗಳು: 
ಅಧಿಸೂಚನೆ 
ಭಾರತ ಸರ್ಕಾರದ ಮಾಹಿತಿ ಪಡೆಯಲು ಹಕ್ಕು ಅಧಿನಿಯಮ 2005 ರ ಪ್ರಕರಣ ಕಲಂ 4 (1)(ಬಿ) ಅನುಸಾರ 
ಪ್ರಕಟಿಸಬೇಕಾದ ವಿವರಗಳು. 
ಮಾಹಿತಿ ಪಡೆಯುವ ಹಕ್ಕು ಅಧಿನಿಯಮ 2005 ರ (ಸೆಂಟ್ರಲ್‌ ಆಕ್ಟ್‌ 22 ಆಪ್‌ 2005) ಸೆಕ್ಷನ್‌ 5(1) 5(2) ಮತ್ತು 
19 (1) ರ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕಂದಾಯ ಇಲಾಖೆಗೆ ಸೇರಿದ ತಾಲ್ಲೂಕು ಕಛೇರಿಯ ಮಾಹಿತಿಯನ್ನು 
ಕೋರುವ ಅರ್ಜಿಗಳು ಅಥವಾ ಮೇಲ್ಮನವಿ ಪ್ರಾಧಿಕಾರಿಗಳನ್ನಾಗಿ ಈ ಕೆಳಕಂಡಂತೆ ಸರ್ಕಾರದಿಂದ ನೇಮಿಸಲಾಗಿದೆ. 








ಕ್ರ ಕಛೇರಿಯ ಹೆಸರು ಮಾಹಿತಿ ಹಕ್ಕು ಕಾಯ್ದೆ ಮಾಹಿತಿ ಹಕ್ಕು ಕಾಯ್ದೆ | ಮಾಹಿತಿ ಹಕ್ಕು ಕಾಯ್ದೆ 
ಸಂ. 2005 (1) ರ ಪ್ರಕಾರ 2005 ರ ಸೆಕ್ಷನ್‌ 5(2) | 2005 ರ ಸೆಕ್ಷನ್‌ 19 
ಸಾರ್ವಜನಿಕ ಮಾಹಿತಿ ರ ಪ್ರಕಾರ ಸಹಾಯಕ (1) ರ ಪ್ರಕಾರ 
ಅಧಿಕಾರಿ ಸಾರ್ವಜನಿಕ ಮಾಹಿತಿ ಮೇಲ್ಮನವಿ ಪ್ರಾಧಿಕಾರಿ 
ಅಧಿಕಾರಿ 
1 ತಾಲ್ಲೂಕು ಕಛೇರಿ ಆನೇಕಲ್‌ | ತಹಶೀಲ್ದಾರ್‌ ತಾಲ್ಲೂಕು ಉಪ 
ಆನೇಕಲ್‌ ತಾಲೂಕು ಶಿರಸ್ತೇದಾರ್‌, ವಿಭಾಗಾಧಿಕಾರಿಗಳು 
ತಾಲ್ಲೂಕು ಕಛೇರಿ ದಕ್ಷಿಣ ಉಪ ವಿಭಾಗ 


ಆನೇಕಲ್‌ ತಾಲ್ಲೂಕು 














2 ನಾಡ ಕಛೇರಿ ಸರ್ಜಾಪುರ ಉಪ ತಹಶೀಲ್ದಾರ್‌ ದ್ವಿದ.ಸ. ನಾಡ ಕಛೇರಿ | ತಹಶೀಲ್ದಾರ್‌ 
ಸರ್ಜಾಪುರ ನಾಡ ಕಛೇರಿ | ಸರ್ಜಾಪುರ ಆನೇಕಲ್‌. ತಾಲ್ಲೂಕು 

3 ನಾಡ ಕಛೇರಿ ಅತ್ತಿಬೆಲೆ ಉಪ ತಹಶೀಲ್ದಾರ್‌ ದ್ವಿ.ದ.ಸ. ನಾಡ ಕಛೇರಿ | ತಹಶೀಲ್ದಾರ್‌ 
ನಾಡ ಕಛೇರಿ ಅತ್ತಿಬೆಲೆ ಅತ್ತಿಬೆಲೆ ಆನೇಕಲ್‌ ತಾಲ್ಲೂಕು 

4 | ಕಂದಾಯ ನಿರೀಕ್ಷಕರ ಕಛೇರಿ, | ಕಂದಾಯ ನಿರೀಕ್ಷಕ, ಆಯಾ ಗ್ರಾಮದ ತಹಶೀಲ್ದಾರ್‌ 
ಕಸಬಾ ಹೋಬಳಿ ಕಸಬಾ ಹೋಬಳಿ ಗ್ರಾಮ ಲೆಕ್ಕಿಗರು ಆನೇಕಲ್‌ ತಾಲ್ಲೂಕು 

5 | ಕಂದಾಯ ನಿರೀಕ್ಷಕರ ಕಛೇರಿ, | ಕಂದಾಯ ನಿರೀಕ್ಷಕ, ಆಯಾ ಗ್ರಾಮದ ತಹಶೀಲ್ದಾರ್‌ 




















ಜಿಗಣಿ ಹೋಬಳಿ ಜಿಗಣಿ ಹೋಬಳಿ ಗ್ರಾಮ ಲೆಕ್ಕಿಗರು ಆನೇಕಲ್‌ ತಾಲ್ಲೂಕು 





(at 


2 
೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ 


ಕಛೇರಿಯ ಹೆಸರು 


ಮಾಹಿತಿ ಹಕ್ಕು ಕಾಯ್ದೆ 
2005 (1) ರ ಪ್ರಕಾರ 
ಸಾರ್ವಜನಿಕ ಮಾಹಿತಿ 


ಮಾಹಿತಿ ಹಕ್ಕು ಕಾಯ್ದೆ 
2005 ರ ಸೆಕ್ಷನ್‌ 5(2) 
ರ ಪ್ರಕಾರ ಸಹಾಯಕ 


ಭಾಗ-೩ 
ಮಾಹಿತಿ ಹಕ್ಕು ಕಾಯ್ದೆ 
2005ರ ಸೆಕ್ಷನ್‌ 19 
(1) ರ ಪ್ರಕಾರ 





ಅಧಿಕಾರಿ ಸಾರ್ವಜನಿಕ ಮಾಹಿತಿ ಮೇಲ್ಮನವಿ ಪ್ರಾಧಿಕಾರಿ 
ಅಧಿಕಾರಿ 
6 ಭೂಮಾಪನ ಶಾಖೆ ಪರ್ಯಾವೀಕ್ಷಕರು ಭೂಮಾಪಕರು ತಹಶೀಲ್ದಾರ್‌ 
ಆನೇಕಲ್‌. ತಾಲ್ಲೂಕು ಕಛೇರಿ | ಭೂಮಾಪನ ಶಾಖೆ ಆನೇಕಲ್‌ ತಾಲ್ಲೂಕು 





7 ಆಹಾರ ಶಾಖೆ ಆಹಾರ ಶಿರಸ್ತೇದಾರ್‌ ಆಹಾರ ನಿರೀಕ್ಷಕರು ತಹಶೀಲ್ದಾರ್‌ 


ಆನೇಕಲ್‌ ತಾಲ್ಲೂಕು ಕಛೇರಿ | ಆನೇಕಲ್‌. ತಾಲ್ಲೂಕು 


(ಸೆಕ್ಷನ್‌ 4(1)(ಬಿ) (xvii) 
ನಿರ್ದಿಷ್ಟಪಡಿಸಬಹುದಾದ ಇತರ ಮಾಹಿತಿಗಳು 

1. ಕಛೇರಿಯಲ್ಲಿ ಸಾರ್ವಜನಿಕರ ಕುಂದುಕೊರತೆಗಳ ಕೌಂಟರ್‌ನ್ನು ತೆರೆಯಲಾಗಿರುತ್ತದೆ. 
ಅರ್ಜಿಗಳಿಗೆ ಹಿಂಬರಹದ ಮೂಲಕ ತಿಳಿಸಲಾಗುತ್ತದೆ. ಕರ್ನಾಟಕ ಮಾಹಿತಿ ಪಡೆಯಲು ಮಾಹಿತಿ ಹಕ್ಕು 
ಅಧಿನಿಯಮ, 2005 ರಂತೆ ತಾಲ್ಲೂಕು ಕಛೇರಿಯಲ್ಲಿ ಸಕ್ಷಮ ಪ್ರಾಧಿಕಾರವೆಂದು ಘೋಷಿಸಲ್ಪಟ್ಟರುವ ತಾಲ್ಲೂಕು 
ಶಿರಸ್ತೇದಾರ್‌ ರವರು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ನಿಯಮಾವಳಿ ರೀತ್ಯಾ ಕಾರ್ಯನಿರ್ವಹಿಸುತ್ತಾರೆ. 

2. ದಸ್ತಾವೇಜು ಪ್ರತಿಗಳನ್ನು ಆದೇಶದ ನಕಲುಗಳನ್ನು ಪಡೆಯಲು ಇಚ್ಛಿಸಿದಲ್ಲಿ, ಅರ್ಜಿಯನ್ನು ಸಲ್ಲಿಸಿ ಅದಕ್ಕಾಗಿ 
ನಿಗದಿಪಡಿಸಿದ ಶುಲ್ಕವನ್ನು ಆಯಾ ಲೆಕ್ಕ ಶೀರ್ಷಿಕೆಯಡಿಯಲ್ಲಿ ಸೂಚಿಸಿರುವಂತೆ ಹಣ ಸಂದಾಯ/ ಡಿಡಿ/ ಪೋಸ್ಟಲ್‌ 
ಆರ್ಡರ್‌ ಮೂಲಕ ಸರ್ಕಾರಕ್ಕೆ ಪಾವತಿಸಿ ಗರಿಷ್ಠ 3 ದಿನಗಳೊಳಗಾಗಿ ನಕಲುಗಳನ್ನು ಪಡೆಯುವ ಸೌಲಭ್ಯ 
ಒದಗಿಸಿಕೊಡಲಾಗಿದೆ. 


3. ತಾಲ್ಲೂಕು ಕಛೇರಿಯಲ್ಲಿ ಮಾಹಿತಿ ಕೇಂದ್ರ ತೆರೆದು ಇಲಾಖೆಯಲ್ಲಿ ಆಗಿರುವ ಎಲ್ಲಾ ಕಾರ್ಯಗಳ ಅರ್ಜಿ ನಮೂನೆ 
ಮಂಜೂರಾತಿಗೆ ನೀಡಲಾಗುವ ಕಾಲಾವಧಿ ನಿಗದಿ ಇತ್ಯಾದಿ ವಿಚಾರಗಳನ್ನು ಸಾರ್ವಜನಿಕರಿಗೆ ತಿಳಿಸುವಂತಹ 
ಕಾರ್ಯವನ್ನು ಕೈಗೊಳ್ಳಲಾಗುವುದು. 

4. ತಾಲ್ಲೂಕು ಕಛೇರಿಯಲ್ಲಿ ಆಡಳಿತ ನಿರ್ವಹಣೆ ನಿಟ್ಟಿನಲ್ಲಿ ತಾಲ್ಲೂಕು ವೆಬ್‌ಸೈಟ್‌ ಸೃಷ್ಟಿಸಲು ಮತ್ತು ಕಡತಗಳನ್ನು 
ಕಂಪ್ಯೂಟರ್‌ ಮೂಲಕವೇ ನಿರ್ವಹಿಸುವಂತಹ ಯೋಜನೆಯನ್ನು ಸರ್ಕಾರದಿಂದ ಅಂಗೀಕೃತ ಪಡೆದು 
ನಿರ್ವಹಿಸಲಾಗುವುದು. 

5. ತಾಲ್ಲೂಕು ಕಛೇರಿಯಲ್ಲಿ ಸಿಬ್ಬಂದಿ ಮತ್ತು ಲೆಕ್ಕಪತ್ರ / ಚುನಾವಣೆ! ಕಂದಾಯ/ ಕಾನೂನು/ ಶಿಷ್ಠಾಚಾರ/ ಸ್ವೀಕೃತಿ 
ಮತ್ತು ರವಾನೆ ಶಾಖೆ/ ಸಾರ್ವಜನಿಕ ಕು೦ಂದುಕೊರತೆ/ ಆಡಳಿತ/ ಡಿ.ವಿ.ಎಸ್‌/ ಎ೦ಎಜಿ/ ಇಎನ್‌ಟಿ/ ಭೂ ಸುಧಾರಣೆ! 
ಎನ್‌.ಸಿಆರ್‌/ ಎಆರ್‌ಎ೦/ ಐವಎನ್‌ಡಿ/ ಡಿಸಿಬಿ/ ರಾಷ್ಟ್ರೀಯ ಹಬ್ಬಗಳು/ ಎಲ್‌ಎನ್‌ಡಿ/ ಆರ್‌ಯುಸಿ/ ಧಪ್ತರ್‌ 


ಆನೇಕಲ್‌ ತಾಲ್ಲೂಕು 























ಹಾಗೂ ಸ್ವೀಕೃತಿಯಾದ ಎಲ್ಲಾ 


ತನಿಖೆಗಳು/ ಮಿಸಲೇನಿಯಸ್‌ ಶಾಖೆಗಳಿಗೆ ಶಿರಸ್ತೇದಾರರು ಇರುತ್ತಾರೆ ಇವರಿಗೆ ವಹಿಸಲಾದ ಶಾಖೆಯ 
ಮೇಲ್ವಿಚಾರಣೆ ಮಾಡುತ್ತಾರೆ. ಇವರುಗಳು ತಹಶೀಲ್ದಾರ್‌ ರವರುಗಳಿಗೆ. ಅಧೀನ ಸಿಬ್ಬಂದಿಗಳಾಗಿ 
ಕಾರ್ಯನಿರ್ವಹಿಸುತ್ತಾರೆ. 


6. ತಾಲ್ಲೂಕು ವ್ಯಾಪ್ತಿಯ ಎಲ್ಲಾ ಅಧೀನ ಕಾರ್ಯಾಲಯಗಳು ಮತ್ತು ನಾಡ ಕಛೇರಿಯ ನಿರ್ವಹಣೆಯನ್ನು 
ಮಾಡಲಾಗುತ್ತದೆ. ಹಾಗೂ ಗ್ರಾಮ ಸಹಾಯಕರ ನೇಮಕ/ ವರ್ಗಾವಣೆಗಳನ್ನು ನಡೆಸುವುದು. 

7. ನೈಸರ್ಗಿಕ ವಿಕೋಪ:- ಬರ ಮತ್ತು ಅತಿವೃಷ್ಟಿಗಳು ಸಂಭವಿಸಿದಾಗ ತುರ್ತು ರಕ್ಷಣಾ ಕ್ರಮಗಳನ್ನು ಜರುಗಿಸುವುದು 
ಮತ್ತು ಸಂತ್ರಸ್ತರಿಗೆ ಪರಿಹಾರ ನೀಡಲಾಗುವುದು. ಪ್ರಕೃತಿ ವಿಕೋಪ/ ಸಿಡಿಲು ಬಡಿದು ಮೃತಪಟ್ಟ ಕುಟುಂಬದವರಿಗೆ 
ಪರಿಹಾರ ನೀಡಲು ಹಾಗೂ ಆಕಸ್ಮಿಕ ಬೆಂಕಿ ಸಂತ್ರಸ್ತರಿಗೆ ನೀಡುವ 
ಕಾರ್ಯಕೈಗೊಳ್ಳಲಾಗುತ್ತದೆ. 


ಸಂಭಾವಿಸಿದಾಗ ಪರಿಹಾರ 


ಭಾಗ-೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೩೦೫ 





8. 


10. 


11. 


12. 


13. 


14. 


15. 


16. 


17. 


ಭೂ ಮಂಜೂರಾತಿ:- ತಾಲ್ಲೂಕು ಕಛೇರಿಯಲ್ಲಿ ಭೂ ಮಂಜೂರಾತಿಯ ಪ್ರಕರಣಗಳಿಗೆ ಸಂಬಂಧಿಸಿದಂತೆ ತನಿಖೆ 
ನಡೆಸಿ ಮೇಲಧಿಕಾರಿಗಳಿಗೆ ವರದಿ ಸಲ್ಲಿಸುವುದು. ಅಕ್ರಮ ಸಕ್ರಮ ಸಮಿತಿಗಳಲ್ಲಿ ಮಂಜೂರಾದ ಪ್ರಕರಣಗಳಿಗೆ ಹಕ್ಕು 
ಪತ್ರಗಳನ್ನು ನೀಡಲಾಗುತ್ತದೆ. ಸರ್ಕಾರಿ ಜಮೀನನ್ನು ಅನಧಿಕೃತವಾಗಿ ಅತಿಕ್ರಮಣ ಮಾಡಿರುವುದನ್ನು ಗುರುತಿಸಿ 
ಅದನ್ನು ತೆರವುಗೊಳಿಸುವ ಬಗ್ಗೆ ಕ್ರಮ ಕೈಗೊಳ್ಳಲಾಗುತ್ತದೆ. 

ಭೂ ಸ್ವಾಧೀನ:- ಭೂಸ್ವಾಧೀನತೆಯ ಪ್ರಕರಣಗಳ ಬಗ್ಗೆ ತನಿಖೆ ನಡೆಸಿ ಉಪ ವಿಭಾಗಾಧಿಕಾರಿಗಳಿಗೆ ವರದಿ 
ಸಲ್ಲಿಸಲಾಗುವುದು. 

ಭೂ ಸುಧಾರಣೆ:- ಕರ್ನಾಟಕ ಭೂ ಸುಧಾರಣಾ ಕಾಯ್ದೆ, 1961 ರಲ್ಲಿ ಅವಕಾಶವಿದ್ದಂತೆ ಕಲಂ 48 ರಡಿಯಲ್ಲಿ 
ನೇಮಕವಾದ ಭೂ ಸುಧಾರಣಾ ಸಮಿತಿಗೆ ಕಾರ್ಯದರ್ಶಿಯಾಗಿ ತಹಶೀಲ್ದಾರ್‌ ರವರು ಕಾನೂನಿನ ಪರಿಮಿತಿಯಲ್ಲಿ 
ಕೆಲಸ ನಿರ್ವಹಿಸುವರು. 


ಸರ್ಕಾರಿ ಬಾಕಿ ವಸೂಲಿ:- ಕೃಷಿ ಜಮೀನುಗಳ ಹಿಡುವಳಿಯ ಮೇಲೆ ನಿಗದಿಪಡಿಸಿದ ಕಂದಾಯ/ ನೀರಾವರಿಕರ/ 
ಸೆಸ್ಟ್‌ ಗಳು ಮತ್ತು ಇತರೆ ಕಂದಾಯ ಬೇಡಿಕೆ ಪಟ್ಟಿ ತಯಾರಿಸಲಾಗುವುದು, ವಸೂಲಿ ಮತ್ತು ಬಾಕಿಗಳ ನಿರ್ವಹಣೆ 
ಮಾಡುವುದು ಸರ್ಕಾರದ ಇತರೆ ಇಲಾಖೆಗಳಿಂದ ವಸೂಲಿ ಮಾಡದೆ ಇರುವ ತೆರಿಗೆಗಳ ಬಾಕಿ ಹಾಗೂ ಸಾಲಗಳನ್ನು 
ಭೂ ಕಂದಾಯ ಬಾಕಿ ಎಂದು ಪರಿಗಣಿಸಿ ವಸೂಲಿ ಕ್ರಮ ಜರುಗಿಸಲಾಗುವುದು. 


ಗಣಿಗಾರಿಕೆ:- ಗಣಿಗಾರಿಕೆಗೆ ಸಂಬಂಧಿಸಿದಂತೆ ಪ್ರಕರಣಗಳ ತನಿಖೆ ನಡೆಸಿ ಮೇಲಧಿಕಾರಿಗೆ ವರದಿ ಸಲ್ಲಿಸುವುದು. 
ಅಕ್ರಮ ಗಣಿಗಾರಿಕೆ ಬಗ್ಗೆ ತನಿಖೆ ನಡೆಸಿ ಅಕ್ರಮ ಗಣಿಗಾರಿಕೆ ತಡೆಗಟ್ಟುವ ಬಗ್ಗೆ ಕ್ರಮ ವಹಿಸಲಾಗುವುದು. 


ಮುಜರಾಯಿ:- ಧಾರ್ಮಿಕ ಮತ್ತು ದತ್ತಿ ಇಲಾಖೆಯ ಆಡಳಿತದ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ದೇವಸ್ಥಾನ ಮತ್ತು 
ಧಾರ್ಮಿಕ ಸಂಸ್ಥೆಗಳಿಗೆ ಜಿಲ್ಲಾಧಿಕಾರಿಗಳಿಂದ ಬಿಡುಗಡೆಯಾಗುವ ತಸ್ತೀಕ್‌ ಭತ್ಯೆಯನ್ನು ಪಾವತಿಸಲಾಗುವುದು. 
ಆರಾಧನಾ ಯೋಜನೆ ಅಡಿಯಲ್ಲಿ ತಾಲ್ಲೂಕು ಮಟ್ಟದ ಸಮಿತಿಯನ್ನು ಕರೆದು ಧಾರ್ಮಿಕ ಸಂಸ್ಥೆಗಳಿಗೆ ಅನುದಾನದ 
ಬಗ್ಗೆ ಶಿಫಾರಸ್ಸು ಪಡೆದು ಜಿಲ್ಲಾಧಿಕಾರಿಗಳಿಗೆ ಪ್ರಸ್ತಾವನೆ ಸಲ್ಲಿಸಿ ಅನುದಾನ ಮಂಜೂರಾಗಿ ಬಂದ ಧಾರ್ಮಿಕ 
ಸಂಸ್ಥೆಗಳಿಗೆ ಹಣ ಪಾವತಿಸಿ ಬಳಕೆ ಪ್ರಮಾಣ ಪತ್ರಗಳನ್ನು ಜಿಲ್ಲಾಧಿಕಾರಿಗಳಿಗೆ ಒಪ್ಪಿಸಲಾಗುವುದು. 

ಲೆಕ್ಕಪತ್ರ:- ಕಛೇರಿ ಸಿಬ್ಬಂದಿಯ ವೇತನ, ಪ್ರವಾಸ ಭತ್ಯೆ, ವೈದ್ಯಕೀಯ ಭತ್ಯೆ, ಸಾದಿಲ್ವಾರು ವೆಚ್ಚ, ವಾಹನಗಳ ಇಂಧನ 
ಮತ್ತು ದುರಸ್ತಿ ವೆಚ್ಚಗಳಿಗೆ ಮಂಜೂರಾದ ಹಣದ ಬಗ್ಗೆ ಲೆಕ್ಕ ನಿರ್ವಹಣೆ ಮಾಡಿ ಮೇಲಧಿಕಾರಿಗಳಿಗೆ ವರದಿ 
ಸಲ್ಲಿಸುವುದು. 

ಚುನಾವಣೆ:- ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಆಯೋಗದಿಂದ ಬರುವ ಸೂಚನೆಗಳನ್ನು ಪಾಲಿಸಿ ಲೋಕಸಭೆ, 
ವಿಧಾನ ಸಭೆ, ತಾಲ್ಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ 
ಚುನಾವಣಾ ಕಾರ್ಯಸೂಚಿ ಪ್ರಕಾರ ಚುನಾವಣಾ ಕಾರ್ಯಗಳನ್ನು ಕೈಗೊಳ್ಳಲಾಗುವುದು. ಮತದಾರರ ನೋಂದಣಿ, 
ಮತದಾರರಿಗೆ ಗುರುತಿನ ಚೀಟಿ ನೀಡುವುದು ಹಾಗೂ ಮತದಾರರ ಪಟ್ಟಿ ತಯಾರಿಕೆ ಹಾಗೂ ಪರಿಷ್ಕರಣೆ 
ಕಾರ್ಯವನ್ನು ನಿರ್ವಹಿಸುವುದು. 

ಸಭೆ ಮತ್ತು ರಾಷ್ಟ್ರೀಯ ಹಬ್ಬಗಳು:- ತಾಲ್ಲೂಕಿನಲ್ಲಿ ನಡೆಯುವ ಎಲ್ಲಾ ಉತ್ಸವಗಳು, ರಾಷ್ಟ್ರೀಯ ಹಬ್ಬಗಳು ಮತ್ತು 
ತಾಲ್ಲೂಕು ಅಭಿವೃದ್ಧಿ ಕಾರ್ಯಕ್ರಮಗಳ ಬಗ್ಗೆ ಜರುಗುವ ಸಭೆ ಸಮಾರಂಭಗಳನ್ನು ನಿರ್ವಹಣೆ ಮಾಡುವುದು. 
ಅಭಿಲೇಖಾಲಯ:- ತಾಲ್ಲೂಕು ಕಛೇರಿಯ ಪ್ರತಿಯೊಂದು ಶಾಖೆಯಿಂದ ನಿರ್ವಹಣೆಗಾಗಿ ವಿಷಯ ನಿರ್ವಾಹಕರಿಂದ 
ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದ ಕಡತ/ ಕಾಗದ ಪತ್ರಗಳನ್ನು ಸ್ವೀಕರಿಸಿ ವರ್ಗಾವಾರು ವಿಭಜನೆ ಮಾಡಿ ಈ 
ಕೆಳಕಂಡ ಶ್ರೇಣಿವಾರು ಹೊಂದಿಸಿ ಇಡಲಾಗುವುದು. 


“ಎ' ಡಿಸ್‌ - ಶಾಶ್ಚತ 
“ಬಿ' ಡಿಸ್‌ - 30 ವರ್ಷಗಳು 
"ಸಿ' ಡಿಸ್‌ - 10 ವರ್ಷಗಳು 


ಛು 
ಚ್ಚ 


ಡಿ — 5 ವರ್ಷಗಳು 
ಇ' ಡಿಸ್‌ - 1 ವರ್ಷ 


ಅ 


೧೩೦೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಮೇಲೆ ಕಾಣಿಸಿದ ವಿಲೇವಾರಿ ಅವಧಿ ಮುಗಿದ ನ೦ತರ ಕಛೇರಿಯ ಮುಖ್ಯಸ್ಥರ ಆದೇಶವನ್ನು ಪಡೆದು "ಎ' ಮತ್ತು "ಬಿ 
ಡಿಸ್‌ಗಳಲ್ಲಿನ ಕಡತಗಳನ್ನು ಹೊರತುಪಡಿಸಿ ಉಳಿದ ಡಿಸ್‌ಗಳ ಕಡತಗಳನ್ನು ನಾಶಪಡಿಸಲು ಕ್ರಮ ಕೈಗೊಳ್ಳಲಾಗುವುದು. 
ಕಾರ್ಯಾಲಯದ ಪೀಠೋಪಕರಣ, ಕಾರ್ಯನಿರ್ವಹಣೆ, ಯಂತ್ರ, ಸಾಮಗ್ರಿಗಳ ಖರೀದಿ, ಮತ್ತು ದುರಸ್ತಿ ಕಾರ್ಯಗಳು, 
ಕಛೇರಿಯ ವ್ಯವಹಾರಕ್ಕೆ ಅವಶ್ಯಕವಿರುವ ಲೇಖನ ಸಾಮಗ್ರಿ ಖರೀದಿ, ಮತ್ತು ವಿತರಣೆ, ಕಛೇರಿಯ ಸುವ್ಯವಸ್ಥೆ ಮತ್ತು 
ಎದ್ಯುಧೀಕರಣ ನಿರ್ವಹಣೆ, ವಿವಿಧ ಕಾಯ್ದೆಯಡಿ ಇರುವ ಎಲ್ಲಾ ಪುಸ್ತಕಗಳನ್ನು ಸುಸ್ಥಿತಿಯಲ್ಲಿಡುವುದು, ಸಾರ್ವಜನಿಕರು 
ಕೋರುವ ದಾಖಲೆಗಳ ಪ್ರತಿಗಳನ್ನು ನಿಯಮಾನುಸಾರ ನೀಡಲಾಗುವುದು. 


18. ಸಾಮಾಜಿಕ ಭದ್ರತಾ ಯೋಜನೆ:- ಸಾಮಾಜಿಕ ಭದ್ರತಾ ಯೋಜನೆಯಡಿಯಲ್ಲಿ ಬರುವ ಅರ್ಜಿದಾರರಿಗೆ ಅರ್ಹತೆ 
ಮೇಲೆ ಸರ್ಕಾರದಿಂದ ಮಂಜೂರಾತಿ ನೀಡಿ ಆದೇಶ ಪತ್ರಗಳನ್ನು ನೀಡಲಾಗುವುದು ಹಾಗೂ ಸರ್ಕಾರದಿಂದ 
ಬಿಡುಗಡೆಯಾಗುವ ಅನುದಾನದಲ್ಲಿ ಪಿಂಚಣಿ ನೀಡುವ ಕಾರ್ಯವನ್ನು ನಿರ್ವಹಿಸಲಾಗುವುದು. 


19. ಸ್ವೀಕೃತಿ:- ತಾಲ್ಲೂಕು ಕಛೇರಿಗೆ ಸ್ವೀಕೃತವಾಗುವ ಸರ್ಕಾರದ ಪತ್ರಗಳು, ಮೇಲಾಧಿಕಾರಿಗಳಿಂದ ಬರುವ ಪತ್ರಗಳು, 
ಅಧೀನ ಕಾರ್ಯಾಲಯದ ಪತ್ರಗಳು, ಸ್ಥಳೀಯ ಸಂಸ್ಥೆಯ ಸದಸ್ಯರುಗಳಿಂದ ಸ್ವೀಕೃತವಾಗುವ ಮನವಿಗಳು, 
ಸಾರ್ವಜನಿಕರಿಂದ ಬರುವ ಅರ್ಜಿಗಳನ್ನು ತನಿಖೆ ನಡೆಸಿ ನಿಗದಿತ ಸಮಯದಲ್ಲಿ ಸೂಕ್ತ ಮಾಹಿತಿಯನ್ನು ನೀಡಿ ವಿಲೇ 
ಪಡಿಸಲಾಗುವುದು. 

20. ಜನಸ್ತಂದನ:- ತಾಲ್ಲೂಕಿನಲ್ಲಿ ಸರ್ಕಾರದ ನಿರ್ದೇಶನದಂತೆ ಪ್ರತಿ ಶನಿವಾರಗಳಂದು (ಎರಡನೆ ಶನಿವಾರ 
ಹೊರತುಪಡಿಸಿ) ಗ್ರಾಮ ಮಟ್ಟದಲ್ಲಿ ಜನಸ್ಪಂದನ ಕಾರ್ಯಕ್ರಮಗಳನ್ನು ವಿವಿಧ ಇಲಾಖೆಗಳ ಸಹಯೋಗದೊಂದಿಗೆ 
ನಡೆಸಿ ಸಾರ್ವಜನಿಕರ ಅಹವಾಲುಗಳನ್ನು ಸ್ವೀಕರಿಸಿ ಫಲಾನುಭವಿಗಳಿಗೆ ನೀಡಬಹುದಾದ ಸವಲತ್ತುಗಳನ್ನು ನೀಡುವ 
ಕಾರ್ಯವನ್ನು ನಡೆಸಲಾಗುತ್ತಿದೆ. 

ತಹಸೀಲ್ದಾರ್‌ 
ಪಿ.ಆರ್‌.494 ಆನೇಕಲ್‌ ತಾಲ್ಲೂಕು, ಆನೇಕಲ್‌. 
ಕಾರ್ಮಿಕ ಅಧಿಕಾರಿ ಮತ್ತು ಕಾರ್ಮಿಕ ನಷ್ಟಪರಿಹಾರ ಆಯುಕ್ತರ ನ್ಯಾಯಾಲಯ, ಉಪವಿಭಾಗ-1, ಬಳ್ಳಾರಿ 
ಪ್ರಕರಣ ಸಂಖ್ಯೆ: ಕಾನಪ:60:10, ದಿನಾಂಕ:24ನೇ ಮಾರ್ಚ್‌, 2010 


ತು 

ಅರ್ಜಿದಾರರು: ವಿರುದ್ದ ಪ್ರತಿವಾದಿಗಳು: 
ಶ್ರೀಮತಿ ಸಾವಿತ್ರಿ ಗಂ: ಲೇಟ್‌ ಬಾಲಕೃಷ್ಣ 1) ಟಿ. ರಮೇಶ್‌ ಬಾಬು ತಂ: ಲೇಟ್‌ ತಿಪ್ಪಯ್ಯ. 
ಮೂರ್ತಿ, ವಯಸು:32 ವರ್ಷ, 
ವಯಸ್ಸು: 30 ವರ್ಷ, ವೃತ್ತಿ: ಮ್ಯಾನೇಜಿಂಗ್‌ ಡೈರೆಕ್ಟರ್‌, ಪ್ಯಾಕಿಂಗ್‌ ಸೆಕ್ಕೂರಿಟಿ 
ವೃತ್ತಿ: ಮನೆಕೆಲಸ ವಾಸ: ಬೆಲ್ಲಾರಪ್ಪ ಏಜೆನ್ಸಿಸ್‌, ವಾರ್ಡ್‌ ನಂ.22, ಹೌಸ್‌, ನಂ.33, ನೀರನಗೌಡ 
ಕಾಲೋನಿ, ಆಂಜನೇಯ ಗುಡಿ ಹತ್ತಿರ, ಕಾಲೋನಿ, ಕ್ಲಬ್‌ ರೋಡ್‌, ಬಳ್ಳಾರಿ. 
ಎ.ಪಿ.ಎಂ.ಸಿ. ಹಿಂದುಗಡೆ ಕಾಂಪೌಂಡ್‌, 2) ಹೆಚ್‌.ಎಂ. ಸೋಮಶೇಖರಯ್ಯ, 
ಬಳ್ಳಾರಿ. ತಂದೆ: ಹೆಚ್‌.ಎಂ. ವೇಮದೇವಯ್ಯ, 


ವಯಸ್ಸು;45 ವರ್ಷ, ಸಾವಿತ್ರಿ ನಿಲಯ, ಗಣೇಶ ನಗರ, 

ಸಿರುಗುಪ್ಪ ರಸ್ತೆ, ಬಳ್ಳಾರಿ. 

3) ಶ್ರೀಮತಿ ಸುಮ ಗಂ: ಹೆಚ್‌.ಎಂ. ಸೋಮಶೇಖರಯ್ಯ, 

ವಯಸ್ಸು: 40 ವರ್ಷ, 

ವೃತ್ತಿ: ಮ್ಯಾನೇಜಿಂಗ್‌ ಪಾರ್ಟನರ್‌, ಸಾವಿತ್ರಿ ನಿಲಯ, ಗಣೇಶ್‌ 

ನಗರ, ಸಿರುಗುಪ್ಪ ರೋಡ್‌, ಬಳ್ಳಾರಿ. 

ಪ್ರಕಟಣೆ 
ಸದರಿ ಅರ್ಜಿದಾರಳಾದ ಶ್ರೀಮತಿ ಸಾವಿತ್ರಿ, ಗಂ: ಲೇಟ್‌ ಬಾಲಕೃಷ್ಣ ಮೂರ್ತಿ ಇವರು ತಾನು ಮೃತ ಬಾಲಕೃಷ್ಣ 

ಮೂರ್ತಿಯ ಹೆಂಡತಿ, ವಾರಸುದಾರಳು ಹಾಗೂ ಅವಲಂಬಿತಳೆಂದು ತಿಳಿಸಿ ಮೃತನು 1ನೇ ಪ್ರತಿವಾದಿಯವರಲ್ಲಿ ಸೆಕ್ಕೂರಿಟ 
ಗಾರ್ಡ್‌ ಆಗಿ ಕೆಲಸ ಮಾಡುತ್ತಿದ್ದು ದಿನಾಂಕ:26.01.2010ರಂದು ಕರ್ತವ್ಯದ ಮೇಲಿದ್ದಾಗ ಅಪಘಾತ ಸಂಭವಿಸಿ ಮಾರಣಾಂತಿಕ 
ಗಾಯಗಳಿಗೆ ಈಡಾಗಿ ದಿನಾ೦ಕ:02.02.2010ರಂದು ಮೃತಪಟ್ಟ ದೇಹವನ್ನು ಹೊರತೆಗೆದಿರುತ್ತಾರೆಂದು, ಅಪಘಾತ ಪೂರ್ವದಲ್ಲಿ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೩೦೭ 





ಆತನು ಚೆನ್ನಾಗಿದ್ದು ದುಡಿದು ತನ್ನ ಹಾಗೂ ನಮ್ಮ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದನೆಂದು ಈಗ ಆತನ ಮರಣದಿಂದ ತಮ್ಮ 
ಜೀವನ ಸಾಗುವುದು ತುಂಬಾ ಕಷ್ಟಕರವಾಗಿರುತ್ತದೆ೦ದು ಕೋರಿ ಅರ್ಜಿ ಸಲ್ಲಿಸಿರುತ್ತಾರೆ. 

ಈ ಸಂಬಂಧವಾಗಿ ಬೇರೆ ಯಾರಾದರೂ ತಾವು ಮೃತನ ಸಂಬಂಧೀಕರೆಂದು ಹಾಗೂ ವಾರಸುದಾರರೆಂದು 
ಪರಿಗಣಿಸಬೇಕೆಂದು ಕೋರಿದಲ್ಲಿ ಅಂಥಹವರು ಈ ಪ್ರಕಟಣೆಯನ್ನು ಈ ನ್ಯಾಯಾಲಯದಲ್ಲಿ ಹಾಗೂ ಕರ್ನಾಟಕ ರಾಜ್ಯ 
ಪತ್ರದಲ್ಲಿ ಪ್ರಕಟಣೆಗೊಂಡ ಒಂದು ತಿಂಗಳೊಳಗಾಗಿ ಈ ನ್ಯಾಯಾಲಯಕ್ಕೆ ಸಲ್ಲಿಸತಕ್ಕದ್ದು. ಅವಧಿಮೀರಿ ಬ೦ದ ಅರ್ಜಿಗಳನ್ನು 
ಮಾನ್ಯ ಮಾಡಲಾಗುವುದಿಲ್ಲ. 

ಕಾರ್ಮಿಕಾಧಿಕಾರಿ ಮತ್ತು ಕಾರ್ಮಿಕ ನಷ್ಟ 
ಪಿ.ಆರ್‌.491 ಪರಿಹಾರ ಆಯುಕ್ತರು, 
ಬಳ್ಳಾರಿ ಉಪವಿಭಾಗ-1, ಬಳ್ಳಾರಿ. 
ಉಪನಿರ್ದೇಶಕರ ಕಾರ್ಯಾಲಯ, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ 
ಜ್ಞಾಪನಾ 
ಸಂಖ್ಯೆ:ಆ2/ಪ್ರಾಶಾಶಿ/ಶಿಸ್ತುಕ್ತಮ/ಎಸ್‌ಎಲ್‌ಬಿ/2009-10, ದಿನಾಂಕ:25ನೇ ನವೆಂಬರ್‌, 2009 

ವಿಷಯ: ಶ್ರೀಮತಿ ಸಾವಿತ್ರಿ ಕೋಂ ಲಕ್ಷ್ಮಣ ಭಜಂತ್ರಿ ಉರ್ಫ್‌ ಜಾಲಿಮರದ ಅಮಾನತ ಸಶಿ ಸಹಿಪ್ರಾ ಶಾಲೆ ಬೆಣಚಿ 

ತಾ:ಜಿ:ಧಾರವಾಡ ಇವರ ಮೇಲಿನ ಕ್ರಿಮಿನಲ್‌ ಮೊಕದ್ದಮೆಯ ತೀರ್ಪಿನಂತೆ ಶಿಸ್ತಿನ ಕ್ರಮ ಕೈಗೊಂಡು 

ಸೇವೆಯಿಂದ ವಜಾ ಮಾಡುವ ಕುರಿತು. 

ಉಲ್ಲೇಖಃ1) ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಧಾರವಾಡ ಗ್ರಾಮೀಣ ಇವರ ಪತ್ರ ಸಂಖ್ಯೆಎ॥(ಎ5) ಪ್ರಾಶಾಶಿ: 

ಪೊಲೀಸದಸ್ತಗಿರಿ:ಶಿಸ್ತು ಕ್ರಮ:2008-09, ದಿನಾಂಕ:22.06.2009 ಹಾಗೂ ದಿನಾಂಕ:31.08.2009. 
2) ಮಾನ್ಯ ಆಯುಕ್ತರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಅವರ ಕಛೇರಿ ಪತ್ರ 
ಸಂಖ್ಯೆ:ಸಿ9/ಪ್ರಾಶಾಶಿ/ಶಿಸ್ತುಕ್ತಮ/ ಎಸ್‌ಎಲ್‌ಬಿ/5/2009-10/2320, ದಿನಾ೦ಕ:16.10.2009. 
3) ಸರ್ಕಾರಿ ಆದೇಶ ಸಿಆಸುಇ/9/ಸೇಇವಿ/95, ದಿನಾ೦ಕ:26.06.1996. 
ಪ್ರಸ್ತಾವನೆ: 

ಮೇಲ್ಕಾಣಿಸಿದ ವಿಷಯ ಹಾಗೂ ಉಲ್ಲೇಖದನ್ವಯ ಶ್ರೀಮತಿ ಸಾವಿತ್ರಿ ಕೋಂ ಲಕ್ಷ್ಮಣ ಭಜಂತ್ರಿ ಉರ್ಫ್‌ ಜಾಲಿಮರದ 
ಅಮಾನತ್ತ ಸಶಿ ಸಹಿಪ್ರಾ ಶಾಲೆ ಬೆಣಚಿ ತಾ:ಜಿ:ಧಾರವಾಡ ಇವರ ಮೇಲಿನ ಕ್ರಿಮಿನಲ್‌ ಮೊಕದ್ದಮೆಗೆ ಸಂಬಂಧಿಸಿದಂತೆ 
ಪೊಲೀಸ್‌ ಇನ್ಸ್‌ಪೆಕ್ಟರ್‌ ವಿದ್ಯಾಗಿರಿ ಧಾರವಾಡ ಇವರು ಸದರಿ ಶಿಕ್ಷಕಿಯನ್ನು ದಿನಾಂಕ:10.12.2005ರಂದು ದಸ್ತಗಿರಿ ಮಾಡಿದ್ದು 
ದಿನಾಂಕ:15.03.2006ರ ವರೆಗೆ ಮಾನ್ಯ ನ್ಯಾಯಾಲಯದ ಬಂಧನದಲ್ಲಿ ಇರಿಸಿರುವರು. ಈ ಕುರಿತು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು 
ಸದರಿ ಶಿಕ್ಷಕಿಯನ್ನು ದಿನಾ೦ಕ:13.12.2005ರ ಕಛೇರಿ ಆದೇಶದಂತೆ ಸೇವೆಯಿಂದ ಈವರೆಗೆ ಅಮಾನತ್ತಿನಲ್ಲಿರಿಸುವರು. 

ಈ ಕ್ರಿಮಿನಲ್‌ ಮೊಕದ್ದಮೆಯ ಪ್ರಕರಣ ಗುನ್ನಾ ನಂ.219/2005 ಸಿ.ಸಿ. ನಂ.ಎಸ್‌.ಪಿ.ಎಚ್‌.(ಎಸ್‌.ಸಿ/ಎಸ್‌.ಟಿ.) ಸಿ.ಸಿ. 
ನಂ.3/2006 ಧಾರವಾಡ ಜಿಲ್ಲಾ ನ್ಯಾಯಾಲಯದಲ್ಲಿ ದಿನಾ೦ಕ;23.01.2008 ರಂದು ಅಂತಿಮ ತೀರ್ಪು ಆಗಿರುವುದು. 
ಇದರಲ್ಲಿ ಆಪಾದಿತ ನೌಕರರಾದ ಶ್ರೀಮತಿ ಸಾವಿತ್ರಿ ಕೋ೦ ಲಕ್ಷ್ಮಣ ಹೊನ್ನಪ್ಪ ಭಜಂತ್ರಿ ಉರ್ಫ್‌ ಜಾಲಿಮರದ ಅಮಾನತ್ತ ಸಹ 
ಶಿಕ್ಷಕಿ ಇವರಿಗೆ ಮಾನ್ಯ ನ್ಯಾಯಾಲಯದಿಂದ ಜೀವಾವಧಿ ಶಿಕ್ಷೆ ನೀಡಿ ಆದೇಶವಾಗಿದೆ. ಈ ಕುರಿತು ಪರಿಶೀಲಿಸಿ ಸೇವೆಯಿಂದ 
ವಜಾ ಮಾಡುವ ಕುರಿತು ಮಾನ್ಯ ಆಯುಕ್ತರು, ಸಾ.ಶಿ. ಇಲಾಖೆ, ಧಾರವಾಡ ಇವರಿಗೆ ಕ.ನಾಸೇ.ನಿ. 103ರ ಅಡಿ ಅನುಮತಿ 
ಕೋರಲಾಗಿತ್ತು. ಉಲ್ಲೇಖ 2 ರಂತೆ ಮಾನ್ಯ ಆಯುಕ್ತರು ಈ ಕುರಿತು ನಿಯಮಾನುಸಾರ ಸೇವೆಯಿಂದ ವಜಾ ಮಾಡುವ 
ಕುರಿತು ಸೂಚಿಸಿರುವರು. ಈ ಕುರಿತು ಕೆಳಗೆ ವಿವರಿಸಿದಂತೆ ಆದೇಶಿಸಲಾಗಿದೆ. 
ಆದೇಶ: 

ಶ್ರೀಮತಿ ಸಾವಿತ್ರಿ ಕೋಂ ಲಕ್ಷ್ಮಣ ಭಜಂತ್ರಿ ಉರ್ಫ್‌ ಜಾಲಿಮರದ ಅಮಾನತ ಸಶಿ ಸಹಿಪ್ರಾ ಶಾಲೆ ಬೆಣಚಿ 
ತಾ:ಜಿ:ಧಾರವಾಡ, ಇವರ ಮೇಲಿನ ಕ್ರಿಮಿನಲ್‌ ಮೊಕದ್ದಮೆಯ ಪ್ರಕರಣ ಗುನ್ನಾ ನಂ.219/2005 
ಸಿ.ಸಿ.ನಂ.ಎಸ್‌ಪಿಎಚ್‌.(ಎಸ್‌.ಸಿ/ಎಸ್‌.ಟಿ.) ಸಿ.ಸಿ. ನಂ.3/2006 ಧಾರವಾಡ ಜಿಲ್ಲಾ ನ್ಯಾಯಾಲಯದಲ್ಲಿ ದಿನಾಂಕ:23.01.2008 
ರಂದು ಅಂತಿಮ ತೀರ್ಪಿನಲ್ಲಿ ಜೀವಾವಧಿ ಶಿಕ್ಷೆ ನೀಡಿ ಆದೇಶವಾಗಿರುವುದರಿಂದ ಕರ್ನಾಟಕ ನಾಗರೀಕ ಸೇವಾ ನಿಯಮಗಳ 
ನಿಯಮ 103ನ್ನು ಉಲ್ಲಂಘಿಸಿದ್ದು, ಕೆಳಗೆ ಸಹಿ ಮಾಡಿದ ನಾನು ಭಾಸ್ಕರ ವಿಷ್ಣು ಭಟ್ಟ ಉಪನಿರ್ದೇಶಕರು (ಆಡಳಿತ),/ಫಿಸ್ತು 
ಪ್ರಾಧಿಕಾರಿಗಳು ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ ಆದ ನಾನು ಕರ್ನಾಟಕ ನಾಗರೀಕ ಸೇವಾ (ವರ್ಗೀಕರಣ, 
ನಿಯಂತ್ರಣ ಮತ್ತು ಅಪೀಲು) ನಿಯಮಗಳು 1957ರ ನಿಯಮ 141ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಇದೇ 


೧೩೦೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ನಿಯಮಗಳ ನಿಯಮ &8(॥)ರ ಅಡಿ ಶ್ರೀಮತಿ ಸಾವಿತ್ರಿ ಕೋಂ ಲಕ್ಷ್ಮಣ ಭಜಂತ್ರಿ ಉರ್ಫ್‌ ಜಾಲಿಮರದ ಅಮಾನತ್ತ ಸಶಿ 
ಸಹಿಪ್ರಾ ಶಾಲೆ ಬೆಣಚಿ ತಾ:ಜಿ:ಧಾರವಾಡ ಇವರನ್ನು ನ್ಯಾಯಾಂಗ ಬಂಧನದಲ್ಲಿರಿಸಿದ ದಿನಾ೦ಕ:10.12.2005 ರಿಂದಲೇ ಜಾರಿಗೆ 
ಬರುವಂತೆ ಸೇವೆಯಿಂದ ವಜಾ ಮಾಡಿ ಈ ಮೂಲಕ ಆದೇಶಿಸಲಾಗಿದೆ. 
ಭಾಸ್ಕರ ವಿಷ್ಣು ಭಟ್ಟ 
ಪಿ.ಆರ್‌.492 ಉಪನಿರ್ದೇಶಕರು (ಆಡಳಿತ)/ ಶಿಸ್ತು 
ಪ್ರಾಧಿಕಾರಿಗಳು, 
ಸಾರ್ವಜನಿಕ ಶಿಕ್ಷಣ ಇಲಾಖೆ, ಧಾರವಾಡ. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:04/2008-09, ದಿನಾಂಕ:4ನೇ ಜೂನ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 

ಅಬಕಾರಿ ಉಪ ನಿರೀಕ್ಷಕರು-2, ಆರೋಪಿ ಪರಾರಿಯಾಗಿರುತ್ತಾನೆ. 
ನಂಜನಗೂಡು ವಲಯ, ನಂಜನಗೂಡು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ: 08.07.2008ರಂದು ರಾತ್ರಿ 7.30 ಗಂಟೆಯ ಸಮಯದಲ್ಲಿ ಅಬಕಾರಿ ಉಪ ನಿರೀಕ್ಷಕರು-2, 
ನಂಜನಗೂಡು ವಲಯ, ನಂಜನಗೂಡು ಇವರು ನಂಜನಗೂಡು ತಾಲ್ಲೂಕು, ಬಿಳಿಗೆರೆ ಹೋಬಳಿ, ಸುತ್ತೂರು-ಹೊಸಕೋಟೆ 
ರಸ್ತೆ, ಆಲತ್ತೂರು ಸರ್ಕಲ್‌ ಬಳಿ ಕೆಎ-09/ಕ್ಕೂ-5977 ನೋಂದಣಿ ಸಂಖ್ಯೆಯ ಟಿವಿಎಸ್‌-50 ವಾಹನದಲ್ಲಿ ಅಕ್ರಮವಾಗಿ 
17.280 ಲೀ.ನಕಲಿ ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಮಾಡಿ, 
ಪ್ರಕರಣ ಸಂಖ್ಯೆ:01/2008-09ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ನಿಯಮ 1, 13(0(ಎ), 14ರ ರೀತ್ಯಾ 
ಅಪರಾಧವಾಗಿದ್ದು, ಇದೇ ಕಾಯಿದೆ ನಿಯಮ 32, 34, 38(ಎ)ರ ಪ್ರಕಾರ ಶಿಕ್ಷಾರ್ಹವಾದ್ದರಿಂದ ಆರೋಪಿ 
ಪರಾರಿಯಾಗಿರುವುದಾಗಿ ಮೊಕದ್ದಮೆ ದಾಖಲಿಸಿ, ಸಂಬ೦ಧಪಟ್ಟ ದಾಖಲಾತಿಗಳನ್ನು ಮುಂದಿನ ಕ್ರಮಕ್ಕಾಗಿ ಈ ಪ್ರಾಧಿಕಾರಕ್ಕೆ 
ಸಲ್ಲಿಸಿರುತ್ತಾರೆ. 

ವಾಹನದ ಮಾಲೀಕತ್ವದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ ಮೈಸೂರು ಪೂರ್ವ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ಈ ಪ್ರಾಧಿಕಾರದಿಂದ ದಿನಾ೦ಕ:02.09.2008 ರಂದು ಪತ್ರ ಬರೆಯಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ 
ದೊರೆಯದ ಕಾರಣ ದಿನಾಂಕ:05.11.2008ರಂದು ಮತ್ತೊಮ್ಮೆ ಪತ್ರ ವ್ಯವಹಾರ ನಡೆಸಲಾಗಿರುತ್ತದೆ. 

ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರು, ಪ್ರಕರಣದ ಪೂರ್ಣ ದಾಖಲಾತಿಗಳನ್ನು ಮತ್ತು ಸದರಿ ವಾಹನದ 
'ಬಿ' ವಹಿಯ ಪ್ರತಿಯನ್ನು ಪಡೆದು, ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಅದನ್ನು ಪರಿಶೀಲಿಸಲಾಗಿ ಎಂ.ಎನ್‌. ರಾಮು ಬಿನ್‌ 
ನಂಜಪ್ಪ, ನಂ.4461, 7ನೇ ಕ್ರಾಸ್‌, ಸೆಂಟ್‌ ಮೆರೀಸ್‌ ರಸ್ತೆ, ಎನ್‌.ಆರ್‌. ಮೊಹಲ್ಲಾ, ಮೈಸೂರು ಇವರ ಒಡೆತನದಲ್ಲಿದ್ದು, ಸದರಿ 
ವಾಹನ ಮಾಲೀಕರಿಗೆ ಈ ಪ್ರಾಧಿಕಾರದಿಂದ ದಿನಾಂಕ:29.11.2008 ರಂದು ವಾಹನ ಮತ್ತು ಮದ್ಯವನ್ನು ಸರ್ಕಾರಕ್ಕೆ ಏಕೆ 
ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸ್‌ನ್ನು ನೋಂದಣಿ ಅಂಚೆ 
ಮೂಲಕ ಕಳುಹಿಸಲಾಗಿದ್ದು, ಸದರಿ ನೋಟಿಸ್‌ನ್ನು ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರು ದಿನಾಂಕ:20.01.2009 
ರಂದು ಜಾರಿಗೊಳಿಸಿ, ಅಗತ್ಯ ಸ್ವೀಕೃತಿ ಪಡೆದು, ಈ ಪ್ರಾಧಿಕಾರಕ್ಕೆ ವರದಿ ಮಾಡಿರುತ್ತಾರೆ. ಎಂ.ಎನ್‌. ರಾಮು ಇವರು 
ದಿನಾ೦ಕ:23.01.2009 ರಂದು ಅರ್ಜಿಯನ್ನು ಸಲ್ಲಿಸಿ, ನಕಲಿ ಮದ್ಯಕ್ಕೂ ಈ ವಾಹನಕ್ಕೂ ಯಾವುದೇ ಸಂಬಂಧ 
ಇರುವುದಿಲ್ಲವೆಂದು ವಾಹನವನ್ನು ಮಾರಾಟ (ರೀ॥ಳೀಗy 11019) ಮಾಡಿರುವ ಬಗ್ಗೆ ಅಗತ್ಯ ದಾಖಲೆಯನ್ನು 
ಹಾಜರುಪಡಿಸಿರುತ್ತಾರೆ. ಅದರಂತೆ ಕುಮಾರ್‌ನಾಯ್ಕ್‌ ಬಿನ್‌ ಕುಳ್ಳೇನಾಯಕ, ನಂ.2551, 3ನೇ ಕ್ರಾಸ್‌, ಕಾಳಿದಾಸ ರಸ್ತೆ, 
ಮೈಸೂರು ಇವರಿಗೂ ಸಹ ಕಲಂ 43ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸನ್ನು ದಿನಾಂಕ:26.05.2009ರಂದು 
ಜಾರಿಗೊಳಿಸಲಾಗಿರುತ್ತದೆ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೩೦೯ 





ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಮಾದಕ ದ್ರವ್ಯಗಳ ಪೈಕಿ ಮಾದರಿ ತೆಗೆಯಲಾಗದ ಮದ್ಯವನ್ನು ಕೇಂದ್ರ 
ರಾಸಾಯನಿಕ ಪ್ರಾಯೋಗಾಲಯಕ್ಕೆ ಒಳಪಡಿಸಿ, ದಿನಾಂಕ:11.08.2008ರ ವರದಿಯಲ್ಲಿ ಈಥೈಲ್‌ ಆಲ್ಕೋಹಾಲ್‌ 
ಕಂಡುಬಂದಿದ್ದು, ಭಾರತ ಮಾನಕ ಬ್ಯೂರೋದ ಮಾನಕಕ್ಕೆ ಅನುಗುಣವಾಗಿಲ್ಲದಿರುವುದರಿಂದ ಇವು ನಕಲಿ 
ಮದ್ಯವಾಗಿರುತ್ತವೆಂದು ದೃಢಪಡಿಸಿರುತ್ತಾರೆ. ಅಕ್ರಮವಾಗಿ ನಕಲಿ ಮದ್ಯವನ್ನು ತಯಾರಿಸಿ, ಸಾಗಾಣಿಕೆ, ಮಾರಾಟ ಇತ್ಯಾದಿ 
ಚಟುವಟಿಕೆಗಳಲ್ಲಿ ತೊಡಗಿಕೊಂಡು, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟುಮಾಡುವುದಲ್ಲದೇ, ಸರ್ಕಾರದ ಉದ್ದೇಶವನ್ನು 
ವಿಫಲಗೊಳಿಸುವಲ್ಲಿ ಕಾರ್ಯಪ್ರವೃತ್ತವಾಗಿರುವುದು ಕಂಡುಬಂದಿರುತ್ತದೆ. 

ಕಡತ ಪರಿಶೀಲಿಸಲಾಯಿತು. ದಿನಾಂಕ:08.07.2008ರಂದು ನಂಜನಗೂಡು ತಾಲ್ಲೂಕು, ಬಿಳಿಗೆರೆ ಹೋಬಳಿ, 
ಸುತ್ತೂರು-ಹೊಸಕೋಟೆ ರಸ್ತೆ, ಆಲತ್ತೂರು ಸರ್ಕಲ್‌ ಬಳಿ ಕೆಎ-09/ಕ್ಯೂ-5977 ನೋಂದಣಿ ಸಂಖ್ಯೆಯ ಟಿವಿಎಸ್‌-50 
ವಾಹನದಲ್ಲಿ ಅಕ್ರಮವಾಗಿ 17.280 ಲೀ. ನಕಲಿ ಮದ್ಯವನ್ನು ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ 
ಸಂದರ್ಭದಲ್ಲಿ ಆರೋಪಿ ತಲೆ ಮರೆಸಿಕೊಂಡಿರುತ್ತಾನೆ. "ಬಿ ವಹಿರನ್ವಯ ಸದರಿ ವಾಹನ ಮಾಲೀಕರಾದ ಎಂ.ಎನ್‌. ರಾಮು, 
ಕುಮಾರ್‌ನಾಯ್ಕ್‌ ಇವರುಗಳಿಗೆ ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸ್‌ನ್ನು ಜಾರಿಗೊಳಿಸಲಾಗಿದ್ದರೂ ಸಹ 
ಈ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಯಾಗಲೀ/ ವಾಹನ ಮಾಲೀಕರಾಗಲೀ ಈ ಪ್ರಾಧಿಕಾರದ ಮುಂದೆ ತಮ್ಮ ನಿಲುವು 
ಏನೆಂಬುದನ್ನು ಮತ್ತು ತಮ್ಮ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಇದುವರೆವಿಗೂ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ ಹಾಗೂ 
ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿ೦ದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಪ್ರಥಮ ಮಾಹಿತಿ ವರದಿಯಲ್ಲಿ ಆರೋಪಿಯು ತಲೆ ಮರೆಸಿಕೊಂಡಿರುವುದಾಗಿ ಮೊಕದ್ದಮೆಯನ್ನು ದಾಖಲಿಸಿ, 
ಸುಮಾರು (10) ತಿಂಗಳಿಗೂ ಹೆಚ್ಚು ಕಾಲ ಕಳೆದಿರುತ್ತದೆ. ಇಂತಹ ಪ್ರಕರಣಗಳಲ್ಲಿ ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 
43(ಸಿ) ರ ಅಡಿಯಲ್ಲಿ ಮೊಕದ್ದಮೆ ದಾಖಲಾದ ದಿನದಿಂದ ಒಂದು ತಿಂಗಳೊಳಗಾಗಿ ವಾಹನ ಮತ್ತು ಮಾದಕ ದ್ರವ್ಯಗಳು 
ತನ್ನದೆ೦ದು ಮಾಲೀಕತ್ವ ನಿರೂಪಿಸಲು ಮುಂದೆ ಬಾರದಿದ್ದ ಪಕ್ಷದಲ್ಲಿ ಅಂತಹ ವಾಹನ ಮತ್ತು ಮಾದಕ ದ್ರವ್ಯಗಳನ್ನು ಕಲಂ 
43(ಸಿ) ರ ಅಡಿಯಲ್ಲಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ಅವಕಾಶವಿರುತ್ತದೆ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (10) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ಧಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಅಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೇ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:04/2008-09, ದಿನಾ೦ಕ:4ನೇ ಜೂನ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಸಿ) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬ್ಬಾರಿ 
ಉಪ ನಿರೀಕ್ಷಕರು-2, ನಂಜನಗೂಡು ವಲಯ, ನಂಜನಗೂಡು ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:01/2008-09, 
ದಿನಾಂಕ:08.07.2008ರಂದು ವಶಪಡಿಸಿಕೊಂಡ ಕೆಎ-09/ಕ್ಯೂ-5977 ನೋಂದಣಿ ಸಂಖ್ಯೆಯ ಟಿವಿಎಸ್‌-50 ವಾಹನ ಮತ್ತು 
17.280 ಲೀ. ನಕಲಿ ಮದ್ಯವನ್ನು (ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊ೦ಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜೂನ್‌ ತಿಂಗಳ 4ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಪಿ.ಆರ್‌-608 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 


© 


೧೩೧೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:196(ಪೊಲೀಸ್‌)/2009-10, ದಿನಾಂಕ:8ನೇ ಅಕ್ಟೋಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 

ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ನಿರೀಕ್ಷಕರು, ಗುರು ಬಿನ್‌ ಲಿಂಗಯ್ಯ, ಲೋಕೇಶ್‌ ಬಿನ್‌ ಶಿವಲಿಂಗೇಗೌಡ. 
ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ 
ಮತ್ತು ಲಾಟರಿ ನಿಷೇಧ ದಳ, ಮೈಸೂರು 
ಜಿಲ್ಲೆ. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:12.06.2009ರಂದು ಸಂಜೆ 5.30 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ, ಮೈಸೂರು ಜಿಲ್ಲೆ ಇವರು ಕೆ.ಆರ್‌.ನಗರ ತಾಲ್ಲೂಕು, ಗರುಡಗಂಬದ ವೃತ್ತ, 
ಹೊಳೆನರಸೀಪುರ ರಸ್ತೆಯಲ್ಲಿ ಅಕ್ರಮವಾಗಿ 457.920 ಲೀ. ಮದ್ಯವನ್ನು ಕೆಎ-05-/ಬಿ-2486 ನೋಂದಣಿ ಸಂಖ್ಯೆಯ 
ಅಂಬಾಸಿಡರ್‌ ಕಾರ್‌ ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು 
ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ12/2009ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲ೦ 32, 34ರ 
ರೀತ್ಯಾ ಶಿಕ್ಷಾರ್ಹವಾದ್ದರಿ೦ದ ಆರೋಪಿಗಳನ್ನು ದಸ್ತಗಿರಿ ಮಾಡಿ, ಮೊಕದ್ದಮೆ ದಾಖಲಿಸಿ, ಪ್ರಥಮ ಮಾಹಿತಿ ವರದಿ ಮತ್ತು 
ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ದಿನಾ೦ಕ:15.06.2009ರಂದು ಈ ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಿ, ವಾಹನ ಮತ್ತು 
ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಅನುಮತಿಗಾಗಿ ಕೋರಿರುತ್ತಾರೆ. ದಿನಾಂಕ:18.06.2009ರಂದು ಕೆ.ಆರ್‌.ನಗರ 
ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಬೆಂಗಳೂರು ದಕ್ಷಿಣ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ದಿನಾ೦ಕ:17.09.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಇದುವರೆವಿಗೂ ಯಾವುದೇ 
ಪ್ರತಿಕ್ರಿಯೆ ಇರುವುದಿಲ್ಲ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾ೦ಕ:12.04.2009ರಂದು ಕೆ.ಆರ್‌.ನಗರ ತಾಲ್ಲೂಕು, 
ಗರುಡಗಂಬದ ವೃತ್ತ, ಹೊಳೆನರಸೀಪುರ ರಸ್ತೆಯಲ್ಲಿ ಅಕ್ರಮವಾಗಿ 457.920 ಲೀ.ಮದ್ಯವನ್ನು ಕೆಎ-05/ಬಿ-2486 ನೋಂದಣಿ 
ಸಂಖ್ಯೆಯ ಅಂಬಾಸಿಡರ್‌ ಕಾರ್‌ ವಾಹನದಲ್ಲಿ ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ವಾಹನಕ್ಕೆ 
ಸಂಬಂಧಪಟ್ಟ ಆರೋಪಿಯಾಗಲೀ, ವಾಹನ ಮಾಲೀಕರಾಗಲೀ ತಮ್ಮ ನಿಲುವು ಏನೆಂಬುದನ್ನು ಮತ್ತು ಮಾಲೀಕರ ಮೇಲೆ 
ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಇದುವರೆವಿಗೂ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ 
ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿ೦ದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (5) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ಧಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೩೧೧ 





ಆದೇಶ ಸಂಖ್ಯೆ: ಡಿಟಿಸಿಆರ್‌:196(ಪೊಲೀಸ್‌)/2009-10, ದಿನಾಂಕ:8ನೇ ಅಕ್ಟೋಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕರ 
ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ ಇವರು ಹೂಡಲಾದ ಪ್ರ.ಮಾ.ವರದಿ 
ಸಂಖ್ಯೆ:12/2009, ದಿನಾಂಕ:12.06.2009 ರಂದು ವಶಪಡಿಸಿಕೊಂಡ ಕೆಎ-05-/ಬಿ-2486 ನೋಂದಣಿ ಸಂಖ್ಯೆಯ 
ಅಂಬಾಸಿಡರ್‌ ಕಾರ್‌ ವಾಹನವನ್ನು (457.920 ಲೀ. ಮದ್ಯವನ್ನು ಮಾದರಿ ಹೊರತುಪಡಿಸಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊಂಡು ಆದೇಶಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಅಕ್ಟೋಬರ್‌ ತಿಂಗಳ 8ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಪಿ.ಆರ್‌-1166 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:26(ಹೊಲೀಸ್‌)/2009-10, ದಿನಾಂಕ:15ನೇ ಅಕ್ಟೋಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಶಿವಕುಮಾರ್‌ ಬಿನ್‌ ರಾಮಯ್ಯ 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಬಿಡದಿ ಹೋ: ರಾಮನಗರ ಜಿಲ್ಲೆ. 
ವಿಭಾಗ, ವಿಶೇಷ ಪೊಲೀಸ್‌ ಠಾಣೆ, 
ಮೈಸೂರು ನಗರ. 


ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:22.07.2009ರಂದು ಮಧ್ಯಾಹ್ನ 12.45 ಗಂಟೆ ಸಮಯದಲ್ಲಿ ಆರಕ್ಷಕ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು 
ಲಾಟರಿ ನಿಷೇಧ ವಿಭಾಗ, ವಿಶೇಷ ಪೊಲೀಸ್‌ ಠಾಣೆ, ಮೈಸೂರು ನಗರ ಇವರು ಮೈಸೂರು ನಗರ, ಉದಯಗಿರಿ- 
ಮಹದೇವಪುರ ರಸ್ತೆ, ಸಾತಗಳ್ಳಿ ಕೆ.ಎಸ್‌.ಆರ್‌.ಟಿ.ಸಿ. ಬಸ್‌ ಡಿಪೋ ಮುಂಭಾಗದಲ್ಲಿ ಅಕ್ರಮವಾಗಿ 32.400 ಲೀ. ಮದ್ಯ ಮತ್ತು 
3.300 ಲೀ. ಬಿಯರ್‌ನ್ನು ಕೆಎ-09/ಇಕೆ-8400 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಸ್ಕೂಟಿ ವಾಹನದಲ್ಲಿ ಹೊಂದಿ ಸಾಗಾಣಿಕೆ 
ಮಾಡುತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ:05/2009ರಲ್ಲಿ 
ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಶಿಕ್ಷಾರ್ಹವಾದ್ದರಿಂದ ಆರೋಪಿಯನ್ನು ದಸ್ತಗಿರಿ ಮಾಡಿ 
ಮೊಕದ್ದಮೆ ದಾಖಲಿಸಿ, ಪ್ರಥಮ ಮಾಹಿತಿ ವರದಿ ಮತ್ತು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ದಿನಾ೦ಕ:23.07.2009ರಂದು 
ಈ ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಿ, ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಅನುಮತಿಗಾಗಿ 
ಕೋರಿರುತ್ತಾರೆ. ದಿನಾಂಕ:28.07.2009ರಂದು ಮೈಸೂರು ವಲಯ-2 ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ 
ನೀಡಲಾಗಿದೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಮೈಸೂರು ಪೂರ್ವ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ದಿನಾ೦ಕ:24.09.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಇದುವರೆವಿಗೂ ಯಾವುದೇ 
ಪ್ರತಿಕ್ರಿಯೆ ಇರುವುದಿಲ್ಲ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ:22.07.2009ರಂದು ಮೈಸೂರು ನಗರ, 
ಉದಯಗಿರಿ-ಮಹದೇವಪುರ ರಸ್ತೆ, ಸಾತಗಳ್ಳಿ ಕೆ.ಎಸ್‌.ಆರ್‌.ಟಿ.ಸಿ. ಬಸ್‌ ಡಿಪೋ ಮುಂಭಾಗದಲ್ಲಿ ಅಕ್ರಮವಾಗಿ 32.400 ಲೀ. 


೨ 
ಇಂ 


ಮದ್ಯ ಮತ್ತು 3.300 ಲೀ. ಬಿಯರ್‌ನ್ನು ಕೆಎ-09/ಇಕೆ-8400 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಸ್ಕೂಟಿ ವಾಹನದಲ್ಲಿ 


೧೩೧೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಬಗ್ಗೆ ಪ್ರತಿವಾದಿಯು ತನ್ನ ಮೇಲೆ ಇರತಕ್ಕಂತಹ 
ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಇದುವರೆವಿಗೂ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ 
ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (3) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ಧಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ / 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎ೦ಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:26(ಪೊಲೀಸ್‌)/2009-10, ದಿನಾ೦ಕ:15ನೇ ಅಕ್ಟೋಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ರನ್ವಯ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಆರಕ್ಷಕರ 
ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ವಿಶೇಷ ಪೊಲೀಸ್‌ ಠಾಣೆ, ಮೈಸೂರು ನಗರ ಇವರು 
ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ05/2009, ದಿನಾಂಕ:22.07.2009 ರಂದು ವಶಪಡಿಸಿಕೊಂಡ ಕೆಎ-09-/ಇಕೆ-8400 
ನೋಂದಣಿ ಸಂಖ್ಯೆಯ ಟಿವಿಎಸ್‌ ಸ್ಕೂಟಿ ವಾಹನವನ್ನು (32.400 ಲೀ. ಮದ್ಯ ಮತ್ತು 3.300 ಲೀ. ಬಿಯರ್‌ನ್ನು ಮಾದರಿ 
ಹೊರತುಪಡಿಸಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಅಕ್ಟೋಬರ್‌ ತಿಂಗಳ 15ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ॥ ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಪಿ.ಆರ್‌-1167 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:04(ಹೊಲೀಸ್‌)/2009-10, ದಿನಾಂಕ:15ನೇ ಅಕ್ಟೋಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಗೋವಿಂದ ಬಿನ್‌ ಪುಟ್ಟಓಬಳೇಗೌಡ, 
ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ಗೊದ್ದನಪುರ, ನಂಜನಗೂಡು ತಾ: 
ವಿಭಾಗ, ವಿಶೇಷ ಪೊಲೀಸ್‌ ಠಾಣೆ, 
ಮೈಸೂರು ಜಿಲ್ಲೆ. 


ಪ್ರಕರಣದ ಮುಖ್ಯಾಂಶಗಳು: 
ದಿನಾಂಕ:29.06.2009ರಂದು ರಾತ್ರಿ 10.30 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು. ಅಬಕಾರಿ ಜಾರಿ ಮತ್ತು 


ಲಾಟರಿ ನಿಷೇಧ ವಿಭಾಗ, ವಿಶೇಷ ಪೊಲೀಸ್‌ ಠಾಣೆ, ಮೈಸೂರು ಜಿಲ್ಲೆ ಇವರು ಗೊದ್ದನಪುರ-ಬ್ಯಾತನಳ್ಳಿಗೆ ಹೋಗುವ ಕೂಡು 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೩೧೩ 





ರಸ್ತೆ, ಟಾಟಾ ಮೈನ್ಸ್‌, ದೊಡ್ಡಕಾನ್ಯ, ಮೈಸೂರು ತಾ: ಬಳಿ ಅಕ್ರಮವಾಗಿ 17.280 ಲೀ. ನಕಲಿ ಮದ್ಯವನ್ನು ಸಿಎಜೆಡ್‌-1363 
ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು 
ನಕಲಿ ಮದ್ಯವನ್ನು ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ: 20/2009ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ 
ಕಲಂ 32, 34ರ ರೀತ್ಯಾ ಶಿಕ್ಲಾರ್ಹವಾದ್ದರಿಂದ ಆರೋಪಿಯನ್ನು ದಸ್ತಗಿರಿ ಮಾಡಿರುವುದಾಗಿ ಮೊಕದ್ದಮೆ ದಾಖಲಿಸಿ, ಪ್ರಥಮ 
ಮಾಹಿತಿ ವರದಿ ಮತ್ತು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ದಿನಾಂಕ:01.07.2009ರಂದು ವರದಿಯೊಂದನ್ನು ಸಲ್ಲಿಸಿ, 
ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಅನುಮತಿಗಾಗಿ ಕೋರಿರುತ್ತಾರೆ. 
ದಿನಾ೦ಕ:13.07.2009ರಂದು ನಂಜನಗೂಡು ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಬೆಂಗಳೂರು ಕೇಂದ್ರ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ದಿನಾ೦ಕ:24.09.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಇದುವರೆವಿಗೂ ಯಾವುದೇ 
ಪ್ರತಿಕ್ರಿಯೆ ಇರುವುದಿಲ್ಲ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾ೦ಕ:29.06.2009ರಂದು ಗೊದ್ದನಪುರ-ಬ್ಯಾತನಳ್ಳಿಗೆ 
ಹೋಗುವ ಕೂಡು ರಸ್ತೆ, ಟಾಟಾ ಮೈನ್ಸ್‌, ದೊಡ್ಡಕಾನ್ಯ, ಮೈಸೂರು ತಾ: ಬಳಿ ಅಕ್ರಮವಾಗಿ 17.280 ಲೀ. ನಕಲಿ ಮದ್ಯವನ್ನು 
ಸಿಎಜೆಡ್‌-1363 ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ವಾಹನದಲ್ಲಿ ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು 
ಕಂಡುಬಂದಿರುತ್ತದೆ. ಈ ಬಗ್ಗೆ ಪ್ರತಿವಾದಿಗಳು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ 
ಇದುವರೆವಿಗೂ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ 
ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (3) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ಧಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:04(ಹೊಲೀಸ್‌)/2009-10, ದಿನಾಂಕ:15ನೇ ಅಕ್ಟೋಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕರ ನಿರೀಕ್ಷಕರು, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ವಿಭಾಗ, ವಿಶೇಷ ಪೊಲೀಸ್‌ ಠಾಣೆ, ಮೈಸೂರು ಜಿಲ್ಲೆ, 
ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:20/2009, ದಿನಾ೦ಕ:29.06.2009 ರಂದು ವಶಪಡಿಸಿಕೊಂಡ ಸಿಎಜೆಡ್‌-1363 
ನೋಂದಣಿ ಸಂಖ್ಯೆಯ ಹೀರೋ ಹೋಂಡಾ ವಾಹನವನ್ನು (17.280 ಲೀ. ಮದ್ಯವನ್ನು ಮಾದರಿ ಹೊರತುಪಡಿಸಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಅಕ್ಟೋಬರ್‌ ತಿಂಗಳ 15ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ॥ ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಪಿ.ಆರ್‌-1168 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 


೧೩೧೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:197(ಪೊಲೀಸ್‌)/2009-10, ದಿನಾಂಕ:8ನೇ ಅಕ್ಟೋಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಮಾದನಾಯ್ಕ ಬಿನ್‌ ಮಾದನಾಯ್ಕ, 
ಕೆ.ಆರ್‌.ನಗರ ಪೊಲೀಸ್‌ ಠಾಣೆ, ಹೊಸೂರುಕಲ್ಲಹಳ್ಳಿ, ಕೆ.ಆರ್‌.ನಗರ. 


ಕೆ.ಆರ್‌.ನಗರ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:10.05.2009ರಂದು ಬೆಳಿಗ್ಗೆ 10.30 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಕೆ.ಆರ್‌.ನಗರ 
ಪೊಲೀಸ್‌ ಠಾಣೆ ಇವರು ಕೆ.ಆರ್‌.ನಗರ ತಾಲ್ಲೂಕು, ಕಗ್ಗೇರಿ ಗ್ರಾಮದ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ 
ಮುಂಭಾಗದಲ್ಲಿ ಅಕ್ರಮವಾಗಿ 18 ಲೀ. ಮದ್ಯವನ್ನು ಕೆಎ-0/ವಿ-9334 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸೆಲ್‌ ವಾಹನದಲ್ಲಿ 
ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ನಕಲಿ ಮದ್ಯವನ್ನು ಜಪ್ಪುಗೊಳಿಸಿ, ಪ್ರಥಮ ಮಾಹಿತಿ ವರದಿ 
ಸಂಖ್ಯೆ134/2009ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 1, 14, 32, 34ರ ರೀತ್ಯಾ ಶಿಕ್ಷಾರ್ಹವಾದ್ದರಿಂದ 
ಆರೋಪಿಯನ್ನು ದಸ್ತಗಿರಿ ಮಾಡಿ, ಮೊಕದ್ದಮೆ ದಾಖಲಿಸಿ, ಪ್ರಥಮ ಮಾಹಿತಿ ವರದಿ ಮತ್ತು ಸಂಬಂಧಪಟ್ಟ 
ದಾಖಲಾತಿಗಳೊಂದಿಗೆ ದಿನಾ೦ಕ:19.06.2009ರಂದು ವರದಿಯೊಂದನ್ನು ಸಲ್ಲಿಸಿ, ಮುಂದಿನ ಕ್ರಮಕ್ಕಾಗಿ + ವಾಹನ ಮತ್ತು 
ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಅನುಮತಿಗಾಗಿ ಕೋರಿರುತ್ತಾರೆ. ದಿನಾಂಕ:24.06.2009ರಂದು ಕೆ.ಆರ್‌.ನಗರ 
ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಬೆಂಗಳೂರು ದಕ್ಷಿಣ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ದಿನಾ೦ಕ:17.09.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಇದುವರೆವಿಗೂ ಯಾವುದೇ 
ಪ್ರತಿಕ್ರಿಯೆ ಇರುವುದಿಲ್ಲ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾ೦ಕ:10.05.2009ರಂದು ಕೆ.ಆರ್‌.ನಗರ ತಾಲ್ಲೂಕು, 
ಕಗ್ಗೇರಿ ಗ್ರಾಮದ ರಸ್ತೆಯ ಬಳಿ ಅಕ್ರಮವಾಗಿ 18 ಲೀ. ಮದ್ಯವನ್ನು ಕೆಎ-0/ಎ-9334 ನೋಂದಣಿ ಸಂಖ್ಯೆಯ ಟಿವಿಎಸ್‌ 
ಎಕ್ಸೆಲ್‌ ವಾಹನದಲ್ಲಿ ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ವಾಹನಕ್ಕೆ ಸಂಬಂಧಪಟ್ಟ 
ಆರೋಪಿಯಾಗಲೀ/ ವಾಹನ ಮಾಲೀಕರಾಗಲೀ ತಮ್ಮ ನಿಲುವು ಏನೆಂಬುದನ್ನು ಮತ್ತು ಮಾಲೀಕರ ಮೇಲೆ ಇರತಕ್ಕಂತಹ 
ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಇದುವರೆವಿಗೂ ಸ್ಪಷ್ಟವಾಗಿ ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ 
ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (4) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೩೧೫ 





ಆದೇಶ ಸಂಖ್ಯೆ: ಡಿಟಿಸಿಆರ್‌:197(ಹೊಲೀಸ್‌)/2009-10, ದಿನಾಂಕ:8ನೇ ಅಕ್ಟೋಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕರ ಉಪ ನಿರೀಕ್ಷಕರು, ಕೆ.ಆರ್‌.ನಗರ ಪೊಲೀಸ್‌ ಠಾಣೆ, ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:134/2009, 
ದಿನಾ೦ಕ:10.05.2009 ರಂದು ವಶಪಡಿಸಿಕೊಂಡ ಕೆಎ-0/ಎನ್‌-9334 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸೆಲ್‌ 
ವಾಹನವನ್ನು (18 ಲೀ. ಮದ್ಯವನ್ನು ಮಾದರಿ ಹೊರತುಪಡಿಸಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ) 
ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಅಕ್ಟೋಬರ್‌ ತಿಂಗಳ 8ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಎಕ್ಸೈಜ್‌ 
ಪಿ.ಆರ್‌-1169 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:198(ಪೊಲೀಸ್‌)/2009-10, ದಿನಾಂಕ:15ನೇ ಅಕ್ಟೋಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಕುಮಾರ್‌ ಬಿನ್‌ ಲೇ: ಮಲ್ಲೇಗೌಡ, 
ಕೆ.ಆರ್‌.ನಗರ ಪೊಲೀಸ್‌ ಠಾಣೆ, ಗ೦ಧನಹಳ್ಳಿ. ಕೆ.ಆರ್‌.ನಗರ. 


ಕೆ.ಆರ್‌.ನಗರ ತಾಲ್ಲೂಕು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:12.04.2009ರಂದು ಮಧ್ಯಾಹ್ನ 3.00 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಕೆ.ಆರ್‌.ನಗರ 
ಪೊಲೀಸ್‌ ಠಾಣೆ ಇವರು ಕೆ.ಆರ್‌.ನಗರ ತಾಲ್ಲೂಕು, ಮಂಚನಹಳ್ಳಿ ಗ್ರಾಮ, ಮಂಚನಹಳ್ಳಿ-ಗಂಧನಹಳ್ಳಿ ರಸ್ತೆಯ ಬಳಿ 
ಅಕ್ರಮವಾಗಿ 5.760 ಲೀ. ಮದ್ಯವನ್ನು ಕೆಎ-05-/ಆರ್‌-8554 ನೋಂದಣಿ ಸಂಖ್ಯೆಯ ಬಜಾಜ್‌ ಸ್ಕೂಟರ್‌ ವಾಹನದಲ್ಲಿ 
ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ 
ಸಂಖ್ಯೆ:108/ 2009ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 11, 14, 32, 34ರ ರೀತ್ಯಾ ಶಿಕ್ಷಾರ್ಹವಾದ್ದರಿಂದ 
ಆರೋಪಿಯನ್ನು ದಸ್ತಗಿರಿ ಮಾಡಿ, ಮೊಕದ್ದಮೆ ದಾಖಲಿಸಿ, ಪ್ರಥಮ ಮಾಹಿತಿ ವರದಿ ಮತ್ತು ಸಂಬಂಧಪಟ್ಟ 
ದಾಖಲಾತಿಗಳೊಂದಿಗೆ ದಿನಾಂಕ:19.06.2009ರಂದು ಈ ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಿ, ವಾಹನ ಮತ್ತು ಮದ್ಯವನ್ನು 
ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಅನುಮತಿಗಾಗಿ ಕೋರಿರುತ್ತಾರೆ. ದಿನಾಂಕ:24.06.2009ರಂದು ಕೆ.ಆರ್‌.ನಗರ ವಲಯದ 
ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಬೆಂಗಳೂರು ದಕ್ಷಿಣ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ದಿನಾಂಕ:17.09.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಇದುವರೆವಿಗೂ ಯಾವುದೇ 
ಪ್ರತಿಕ್ರಿಯೆ ಇರುವುದಿಲ್ಲ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾ೦ಕ:12.04.2009ರಂದು ಕೆ.ಆರ್‌.ನಗರ ತಾಲ್ಲೂಕು, 
ಮಂಚನಹಳ್ಳಿ ಗ್ರಾಮ, ಮಂಚನಹಳ್ಳಿ-ಗಂಧನಹಳ್ಳಿ ರಸ್ತೆಯ ಬಳಿ ಅಕ್ರಮವಾಗಿ 5.760 ಲೀ. ಮದ್ಯವನ್ನು ಕೆಎ-05/ಆರ್‌-8554 
ನೋಂದಣಿ ಸಂಖ್ಯೆಯ ಬಜಾಜ್‌ ಸ್ಕೂಟರ್‌ ವಾಹನದಲ್ಲಿ ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಬಗ್ಗೆ 
ಪ್ರತಿವಾದಿಗಳು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಇದುವರೆವಿಗೂ ಸ್ಪಷ್ಟವಾಗಿ 


w 


ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 


೧೩೧೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (5) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:198(ಹೊಲೀಸ್‌)/2009-10, ದಿನಾಂಕ:15ನೇ ಅಕ್ಟೋಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕರ ನಿರೀಕ್ಷಕರು, ಕೆ.ಆರ್‌.ನಗರ ಪೊಲೀಸ್‌ ಠಾಣೆ, ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ108/2009, 
ದಿನಾಂಕ:12.04.2009 ರಂದು ವಶಪಡಿಸಿಕೊಂಡ ಕೆಎ-05/ಆರ್‌-8554 ನೋಂದಣಿ ಸಂಖ್ಯೆಯ ಬಜಾಜ್‌ ಸ್ಕೂಟರ್‌ 
ವಾಹನವನ್ನು (5.760 ಲೀ. ಮದ್ಯವನ್ನು ಮಾದರಿ ಹೊರತುಪಡಿಸಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು 
ಆದೇಶಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಅಕ್ಟೋಬರ್‌ ತಿಂಗಳ 15ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ॥ ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಪಿ.ಆರ್‌-1170 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:23/2008-09, ದಿನಾಂಕ:4ನೇ ಜೂನ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 
ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಅಬಕಾರಿ ನಿರೀಕ್ಷಕರು, ನಾಗರಾಜು ಬಿನ್‌ ಶಿವಣ್ಣ 
ನಂಜನಗೂಡು ವಲಯ, ನಂಜನಗೂಡು. 
ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:23.07.2008ರಂದು ಸಂಜೆ 5.00 ಗಂಟೆ ಸಮಯದಲ್ಲಿ ಅಬಕಾರಿ ನಿರೀಕ್ಷಕರು, ನಂಜನಗೂಡು ವಲಯ, 
ನಂಜನಗೂಡು ಇವರು ನಂಜನಗೂಡು ತಾಲ್ಲೂಕು, ಹುಲ್ಲಹಳ್ಳಿ ಹೋಬಳಿ, ಹುಲ್ಲಹಳ್ಳಿ-ಹುರಾ ಮುಖ್ಯ ರಸ್ತೆಯ ಮಲ್ಕುಂಡಿ 
ಬಸ್‌ ನಿಲ್ದಾಣದ ಬಳಿ ಅಕ್ರಮವಾಗಿ 7.200 ಲೀ. ನಕಲಿ ಮದ್ಯವನ್ನು ಕೆಎ-09/ಆರ್‌-5695 ನೋಂದಣಿ ಸಂಖ್ಯೆಯ ಟಿವಿಎಸ್‌ 
ಎಕ್ಸ್‌ಎಲ್‌ ಸೂಪರ್‌ ವಾಹನದಲ್ಲಿ ಹೊಂದಿ, ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ನಕಲಿ ಮದ್ಯವನ್ನು 
ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ:03/2008-09ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 1, 13 
(1) (ಎ) ಮತ್ತು 14ರ ರೀತ್ಯಾ ಅಪರಾಧವಾಗಿದ್ದು, ಕಲಂ 32, 34, 38(ಎ) ಮತ್ತು 43ರ ರೀತ್ಯಾ ಶಿಕ್ಲಾರ್ಹವಾದ್ದರಿಂದ 
ಆರೋಪಿಯನ್ನು ದಸ್ತಗಿರಿ ಮಾಡಿ, ನ್ಯಾಯಾಂಗ ಬಂಧನಕ್ಕೆ ಹಾಜರುಪಡಿಸಿರುವುದಾಗಿ ಮೊಕದ್ದಮೆ ದಾಖಲಿಸಿ, ಸಂಬಂಧಪಟ್ಟ 


8 
ದಾಖಲಾತಿಗಳನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. 


೧೨ po) 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೩೧೭ 





ನಂಜನಗೂಡು ವಲಯದ ಅಬಕಾರಿ ಉಪ ನಿರೀಕ್ಷಕರು, ದಿನಾಂಕ:30.07.2008ರ ಪತ್ರದಲ್ಲಿ ವಾಹನ ಮತ್ತು 
ಮದ್ಯವನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲು ವರದಿ ಮಾಡಿರುತ್ತಾರೆ. ಹಾಗೆಯೇ ವಶಪಡಿಸಿಕೊಂಡ ವಾಹನದ 
ಮಾಲೀಕತ್ವದ ವಿವರವುಳ್ಳ "ಬಿ' ವಹಿಯ ಪ್ರತಿಯನ್ನು ಕೋರಿ, ಮೈಸೂರು ಪೂರ್ವ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳಿಗೆ 
ದಿನಾ೦ಕ:02.09.2008ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದ್ದು, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ದೊರೆಯದ 
ಕಾರಣ, ದಿನಾಂಕ:05.11.2008ರಂದು ಮತ್ತೊಮ್ಮೆ ಪತ್ರ ವ್ಯವಹಾರ ನಡೆಸಲಾಗಿರುತ್ತದೆ. ನಂಜನಗೂಡು ವಲಯದ ಅಬಕಾರಿ 
ನಿರೀಕ್ಷಕರು, ಸದರಿ ವಾಹನದ "ಬಿ' ವಹಿಯ ಪ್ರತಿಯನ್ನು ಪಡೆದು, ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುತ್ತಾರೆ. ಇದನ್ನು ಪರಿಶೀಲಿಸಲಾಗಿ, 
ಎನ್‌.ಲಕ್ಷ್ಮೀಕಾ೦ತ್‌ ರಾವ್‌ ಬಿನ್‌ ಹೆಚ್‌.ಪಿ. ನಾಗರಾಜರಾವ್‌, ನಂ.742, ಶ್ರೀನಿವಾಸ ನಿಲಯ, 24ನೇ ಕ್ರಾಸ್‌, 4ನೇ ಮೈನ್‌, 
ವಿದ್ಯಾರಣ್ಯಪುರಂ, ಮೈಸೂರು ಇವರ ಮಾಲೀಕತ್ವದಲ್ಲಿರುವುದು ಕಂಡುಬಂದಿರುತ್ತದೆ. ಸದರಿಯವರಿಗೆ ಈ ಪ್ರಾಧಿಕಾರದಿಂದ 
ದಿನಾಂಕ:29.11.2008ರಂದು ವಾಹನ ಮತ್ತು ನಕಲಿ ಮದ್ಯವನ್ನು ಸರ್ಕಾರಕ್ಕೆ ಏಕೆ ಮುಟ್ಟುಗೋಲು ಹಾಕಿಕೊಳ್ಳಬಾರದೆಂದು 
ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸಿಗೆ ಪ್ರತಿಕ್ರಿಯಿಸಿ, ಮೇಲ್ಕಂಡ ವಾಹನವನ್ನು ದೊರೆಸ್ವಾಮಿ ಬಿನ್‌ ಶಿವಪ್ಪ. 
ಮೆಲ್ಲಹಳ್ಳಿ ಗ್ರಾಮ, ಹುಲ್ಲಹಳ್ಳಿ ಹೋಬಳಿ, ಹುರಾ ಅಂಚೆ, ನಂಜನಗೂಡು ತಾಲ್ಲೂಕು, ಇವರಿಗೆ ಖರೀದಿಗೆ ನೀಡಿರುವುದಾಗಿ, 
ದಿನಾ೦ಕ:12.01.2009ರಂದು ಲಿಖಿತ ಮೂಲಕ ತಿಳಿಸಿರುತ್ತಾರೆ. ಅಂತೆಯೇ ಇವರಿಗೂ ಸಹ ದಿನಾಂಕ:23.04.2009ರಂದು 
ಕಲಂ 43(ಬಿ)ರ ಅಡಿಯಲ್ಲಿ ನೀಡಲಾದ ಕಾರಣ ಕೇಳುವ ನೋಟೀಸ್‌ನ್ನು ನೋಂದಣಿ ಅಂಚೆ ಮೂಲಕ ಕಳುಹಿಸಲಾಗಿದ್ದು, 
ದೊರೆಸ್ವಾಮಿ ಇವರು ಇದಕ್ಕೆ ಪ್ರತಿಕ್ರಿಯಿಸಿ, ವಾಹನವನ್ನು ಮುಟ್ಟುಗೋಲು ಹಾಕಿಕೊಳ್ಳುವುದಕ್ಕೆ ನನ್ನ ಯಾವುದೇ 
ಅಭ್ಯ೦ತರವಿಲ್ಲವೆಂದು ಲಿಖಿತ ಮೂಲಕ ತಿಳಿಸಿರುತ್ತಾರೆ. 

ಈ ಪ್ರಕರಣದಲ್ಲಿ ವಶಪಡಿಸಿಕೊಂಡ ಮಾದಕ ದ್ರವ್ಯಗಳ ಪೈಕಿ ಮಾದರಿ ತೆಗೆಯಲಾಗದ ಮದ್ಯವನ್ನು ಕೇಂದ್ರ 
ರಾಸಾಯನಿಕ ಪ್ರಾಯೋಗಾಲಯಕ್ಕೆ ಒಳಪಡಿಸಿ, ದಿನಾಂಕ:11.08.2008ರ ವರದಿಯಲ್ಲಿ ಈಥೈಲ್‌ ಆಲ್ಕೋಹಾಲ್‌ 
ಕಂಡುಬಂದಿದ್ದು, ಭಾರತ ಮಾನಕ ಬ್ಯೂರೋದ ಮಾನಕಕ್ಕೆ ಅನುಗುಣವಾಗಿಲ್ಲದಿರುವುದರಿಂದ ಇವು ನಕಲಿ 
ಮದ್ಯವಾಗಿರುತ್ತವೆಂದು ದೃಢಪಡಿಸಿರುತ್ತಾರೆ. ಅಕ್ರಮವಾಗಿ ನಕಲಿ ಮದ್ಯವನ್ನು ತಯಾರಿಸಿ, ಸಾಗಾಣಿಕೆ, ಮಾರಾಟ ಇತ್ಯಾದಿ 
ಚಟುವಟಿಕೆಗಳಲ್ಲಿ ತೊಡಗಿಕೊಂಡು, ಸರ್ಕಾರದ ಬೊಕ್ಕಸಕ್ಕೆ ನಷ್ಟ ಉಂಟುಮಾಡುವುದಲ್ಲದೇ, ಸರ್ಕಾರದ ಉದ್ದೇಶವನ್ನು 
ವಿಫಲಗೊಳಿಸುವಲ್ಲಿ ಕಾರ್ಯಪ್ರವೃತ್ತರಾಗಿರುವುದು ಕಂಡುಬಂದಿರುತ್ತದೆ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾಂಕ:23.07.2008ರಂದು ನಂಜನಗೂಡು ತಾಲ್ಲೂಕು, 
ಹುಲ್ಲಹಳ್ಳಿ ಹೋಬಳಿ, ಹುಲ್ಲಹಳ್ಳಿ-ಹುರ ಮುಖ್ಯರಸ್ತೆಯ ಮಲ್ಕುಂಡಿ ಬಸ್‌ ನಿಲ್ದಾಣದ ಬಳಿ ಅಕ್ರಮವಾಗಿ 7.200 ಲೀ.ನಕಲಿ 
ಮದ್ಯವನ್ನು ಕೆಎ-09/ಆರ್‌-5695 ನೋಂದಣಿ ಸಂಖ್ಯೆ ಟಿವಿಎಸ್‌ ಎಕ್ಸ್‌ಎಲ್‌ ಸೂಪರ್‌ ವಾಹನದಲ್ಲಿ ಹೊಂದಿ, ಸಾಗಾಣಿಕೆ 
ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಸಂದರ್ಭದಲ್ಲಿ ನಾಗರಾಜ ಬಿನ್‌ ಶಿವಣ್ಣ ಇವರನ್ನು ದಸ್ತಗಿರಿಗೊಳಿಸಲಾಗಿರುತ್ತದೆ. 
ಅಲ್ಲದೇ ದೊರೆಸ್ವಾಮಿ ಮತ್ತು ಇವರಿಗೆ ಈ ಪ್ರಾಧಿಕಾರದಿಂದ ಕಲಂ 43(ಬಿ)ರ ಅಡಿಯಲ್ಲಿ ಕಾರಣ ಕೇಳುವ ನೋಟೀಸ್‌ 
ನೀಡಲಾಗಿದ್ದು, ಈ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಯಾಗಲೀ/ ವಾಹನ ಮಾಲೀಕರಾಗಲೀ ತಮ್ಮ ನಿಲುವು ಏನೆಂಬುದನ್ನು 
ವಾಹನ ಬಿಡುಗಡೆಗಾಗಿ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (10) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ಧಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿ೦ದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 


೧೩೧೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಆದೇಶ ಸಂಖ್ಯೆ: ಡಿಟಿಸಿಆರ್‌:23/2008-09, ದಿನಾಂಕ:4ನೇ ಜೂನ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಬಿ) ರ ಪ್ರಕಾರ ಅನುಸರಿಸಬೇಕಾದ ಕ್ರಮಗಳನ್ನೆಲ್ಲಾ ಅನುಸರಿಸಿದ 
ನಂತರ ಕಲಂ 43(ಎ) (2) ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಅಬ್ಕಾರಿ ನಿರೀಕ್ಷಕರು, ನಂಜನಗೂಡು 
ವಲಯ, ಇವರು ಹೂಡಲಾದ ಪ್ರ.ಮಾ.ವರದಿ ಸಂಖ್ಯೆ:03/2008-09, ದಿನಾ೦ಕ:23.07.2008 ರಂದು ವಶಪಡಿಸಿಕೊಂಡ 
ಕೆಎ-09/ಆರ್‌-5695 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸ್‌ಎಲ್‌ ಸೂಪರ್‌ ವಾಹನ ಮತ್ತು 7.200 ಲೀ. ನಕಲಿ ಮದ್ಯವನ್ನು 
(ಮಾದರಿ ಹೊರತುಪಡಿಸಿ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಜೂನ್‌ ತಿಂಗಳ 4ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಈ ಆದೇಶವು ಇಂದಿನಿಂದ 30 ದಿನಗಳ ನಂತರ ಜಾರಿಗೆ ಬರುವುದು. 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಪಿ.ಆರ್‌-600 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:71(ಹೊಲೀಸ್‌)/2008-09, ದಿನಾಂಕ:22ನೇ ಅಕ್ಟೋಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಮಹದೇವು ಅ ಕುಂಡ ಬಿನ್‌ ನಿಂಗಶೆಟ್ಟ 
ಅ.ಜಾ. ಮತ್ತು ಲಾ.ನಿ.ದ. ವಿಶೇಷ ಪೊಲೀಸ್‌ 
ಠಾಣೆ, ಮೈಸೂರು ಜಿಲ್ಲೆ. 


ಪ್ರಕರಣದ ಮುಖ್ಯಾಂಶಗಳು: 

ದಿನಾ೦ಕ:31.08.2009ರಂದು ಮಧ್ಯಾಹ್ನ 3.30 ಗಂಟೆ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಅ.ಜಾ. ಮತ್ತು 
ಲಾ.ನಿ.ದ. ವಿಶೇಷ ಪೊಲೀಸ್‌ ಠಾಣೆ, ಮೈಸೂರು ಜಿಲ್ಲೆ ಇವರು ನಂಜನಗೂಡು ತಾಲ್ಲೂಕು, ಬಸವನಪುರ ಗೇಟ್‌ ಬಳಿ ಹತ್ತಿರ 
ಅಕ್ರಮವಾಗಿ 10.800 ಲೀ. ಮದ್ಯವನ್ನು ಕೆಎ-09/ಇಬಿ-186 ನೋಂದಣಿ ಸಂಖ್ಯೆಯ ಟಿವಿಎಸ್‌ ಎಕ್ಸೆಲ್‌ ಸೂಪರ್‌ ವಾಹನದಲ್ಲಿ 
ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ 
ಸಂಖ್ಯೆ:30/2009ರಲ್ಲಿ ಕರ್ನಾಟಕ ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಶಿಕ್ಲಾರ್ಹವಾದ್ದರಿಂದ ಆರೋಪಿಗಳನ್ನು 
ದಸ್ತಗಿರಿ ಮಾಡಿ, ಮೊಕದ್ದಮೆ ದಾಖಲಿಸಿ, ಪ್ರಥಮ ಮಾಹಿತಿ ವರದಿ ಮತ್ತು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ 
ದಿನಾ೦ಕ:10.09.2009ರಂದು ಈ ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಿ, ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ 
ಹಸ್ತಾಂತರಿಸಲು ಅನುಮತಿಗಾಗಿ ಕೋರಿರುತ್ತಾರೆ. ದಿನಾಂಕ:11.09.2009ರಂದು ನಂಜನಗೂಡು ವಲಯದ ಅಬಕಾರಿ 
ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ ನೀಡಲಾಗಿದೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಮೈಸೂರು ಪೂರ್ವ ಪ್ರಾದೇಶಿಕ ಸಾರಿಗೆ 
ಅಧಿಕಾರಿಗಳಿಗೆ ದಿನಾ೦ಕ:24.09.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಇದುವರೆವಿಗೂ ಯಾವುದೇ 
ಪ್ರತಿಕ್ರಿಯೆ ಇರುವುದಿಲ್ಲ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾ೦ಕ:31.08.2009ರಂದು ನಂಜನಗೂಡು ತಾಲ್ಲೂಕು, 
ಬಸವನಪುರ ಗೇಟ್‌ ಬಳಿ ಹತ್ತಿರ ಅಕ್ರಮವಾಗಿ 10.800 ಲೀ. ಮದ್ಯವನ್ನು ಕೆಎ-09/ಇಬಿ-186 ನೋಂದಣಿ ಸಂಖ್ಯೆಯ 
ಟಿವಿಎಸ್‌ ಎಕ್ಸೆಲ್‌ ಸೂಪರ್‌ ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದು ಕಂಡುಬಂದಿರುತ್ತದೆ. ಈ ಬಗ್ಗೆ ವಾಹನದ 


ಭಾಗ-೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ೧೩೧೯ 





ಮಾಲೀಕರು ತನ್ನ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಇದುವರೆವಿಗೂ ಸ್ಪಷ್ಟವಾಗಿ 
ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿ೦ದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (2) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆ೦ಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:71(ಹೊಲೀಸ್‌)/2008-09, ದಿನಾಂಕ:22ನೇ ಅಕ್ಟೋಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ ಇವರು ಹೂಡಲಾದ 
ಪ್ರ.ಮಾ.ವರದಿ ಸಂಖ್ಯೆ:30/2009, ದಿನಾಂಕ:31.08.2009 ರಂದು ವಶಪಡಿಸಿಕೊಂಡ ಕೆಎ-09/ಇಬಿ-186 ನೋಂದಣಿ 
ಸಂಖ್ಯೆಯ ಟಿವಿಎಸ್‌ ಎಕ್ಸೆಲ್‌ ಸೂಪರ್‌ ವಾಹನವನ್ನು (10.880 ಲೀ. ಮದ್ಯವನ್ನು ಮಾದರಿ ಹೊರತುಪಡಿಸಿ ಸರ್ಕಾರಕ್ಕೆ 
ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಂಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಅಕ್ಟೋಬರ್‌ ತಿಂಗಳ 22ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಪಿ.ಆರ್‌-1195 ಹಾಗೂ ಅಧಿಕೃತ ಅಧಿಕಾರಿಗಳು, 
ಮೈಸೂರು ಜಿಲ್ಲೆ, ಮೈಸೂರು. 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೆಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, 
ಮೈಸೂರು ಇವರ ನ್ಯಾಯಾಲಯ 
ಸಂಖ್ಯೆ: ಡಿಟಿಸಿಆರ್‌:172(ಪೊಲೀಸ್‌)/2008-09, ದಿನಾಂಕ:22ನೇ ಅಕ್ಟೋಬರ್‌, 2009 
ಉಪಸ್ಥಿತರು: ಡಾ| ವೈ. ಮಂಜುನಾಥ್‌, 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಸ್‌ ಹಾಗೂ ಅಧಿಕೃತ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಮೈಸೂರು. 


ಪಿರ್ಯಾದುದಾರರು ವಿರುದ್ಧ ಪ್ರತಿವಾದಿ/ ಆರೋಪಿ 
ಆರಕ್ಷಕ ಉಪ ನಿರೀಕ್ಷಕರು, ಎಂ.ಡಿ. ರಾಜು ಬಿನ್‌ ಕೆ.ದಾಸಪ್ಪ 
ಹೆಚ್‌.ಡಿ.ಕೋಟೆ ಪೊಲೀಸ್‌ ಠಾಣೆ, 
ಮೈಸೂರು ಜಿಲ್ಲೆ. 


ಪ್ರಕರಣದ ಮುಖ್ಯಾಂಶಗಳು: 

ದಿನಾಂಕ:11.05.2009ರಂದು ರಾತ್ರಿ 11.00 ಗಂಟಿ ಸಮಯದಲ್ಲಿ ಆರಕ್ಷಕ ಉಪ ನಿರೀಕ್ಷಕರು, ಹೆಚ್‌.ಡಿ. ಕೋಟೆ 
ಪೊಲೀಸ್‌ ಠಾಣೆ, ಇವರು ಹೆಚ್‌.ಡಿ. ಕೋಟೆ ತಾಲ್ಲೂಕು, ನಾಗನಹಳ್ಳಿ ಗ್ರಾಮದ ಬಸ್‌ ನಿಲ್ದಾಣದ ಹತ್ತಿರ ಅಕ್ರಮವಾಗಿ 11.880 
ಲೀ. ಮದ್ಯವನ್ನು ಕೆಎಲ್‌-11/ಜೆ-9914 ನೋಂದಣಿ ಸಂಖ್ಯೆಯ ಆಟೋ ರಿಕ್ಷಾ ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದ 
ಆರೋಪಕ್ಕಾಗಿ ವಾಹನ ಮತ್ತು ಮದ್ಯವನ್ನು ಜಪ್ತುಗೊಳಿಸಿ, ಪ್ರಥಮ ಮಾಹಿತಿ ವರದಿ ಸಂಖ್ಯೆ138/2009ರಲ್ಲಿ ಕರ್ನಾಟಕ 


೧೩೨೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಏಪ್ರಿಲ್‌ ೮, ೨೦೧೦ ಭಾಗ-೩ 





ಅಬಕಾರಿ ಕಾಯಿದೆ 1965ರ ಕಲಂ 32, 34ರ ರೀತ್ಯಾ ಶಿಕ್ಷಾರ್ಹವಾದ್ದರಿ೦ದ ಆರೋಪಿಗಳನ್ನು ದಸ್ತಗಿರಿ ಮಾಡಿ, ಮೊಕದ್ದಮೆ 
ದಾಖಲಿಸಿ, ಪ್ರಥಮ ಮಾಹಿತಿ ವರದಿ ಮತ್ತು ಸಂಬಂಧಪಟ್ಟ ದಾಖಲಾತಿಗಳೊಂದಿಗೆ ದಿನಾಂಕ:11.06.2009ರಂದು ಈ 
ಪ್ರಾಧಿಕಾರಕ್ಕೆ ವರದಿಯನ್ನು ಸಲ್ಲಿಸಿ, ವಾಹನ ಮತ್ತು ಮದ್ಯವನ್ನು ಅಬಕಾರಿ ಇಲಾಖೆಗೆ ಹಸ್ತಾಂತರಿಸಲು ಅನುಮತಿಗಾಗಿ 
ಕೋರಿರುತ್ತಾರೆ. ದಿನಾಂಕ:12.06.2009ರಂದು ಹೆಚ್‌.ಡಿ. ಕೋಟಿ ವಲಯದ ಅಬಕಾರಿ ನಿರೀಕ್ಷಕರಿಗೆ ಹಸ್ತಾಂತರಿಸಲು ಅನುಮತಿ 
ನೀಡಲಾಗಿದೆ. 

ವಶಪಡಿಸಿಕೊಂಡ ವಾಹನದ ವಿವರವುಳ್ಳ 'ಬಿ' ವಹಿಯನ್ನು ಕೋರಿ, ಸಾರಿಗೆ ಆಯುಕ್ತರು, ತಿರುವನಂತಪುರಂ, ಕೇರಳ 
ಇವರಿಗೆ ದಿನಾ೦ಕ:17.09.2009ರಂದು ಈ ಪ್ರಾಧಿಕಾರದಿಂದ ಪತ್ರ ಬರೆಯಲಾಗಿದೆ. ಇದುವರೆವಿಗೂ ಯಾವುದೇ ಪ್ರತಿಕ್ರಿಯೆ 
ಇರುವುದಿಲ್ಲ. 

ಲಭ್ಯವಿರುವ ದಾಖಲಾತಿಗಳನ್ನು ಪರಿಶೀಲಿಸಲಾಯಿತು. ದಿನಾ೦ಕ:11.05.2009ರಂದು ಹೆಚ್‌.ಡಿ. ಕೋಟೆ ಪೊಲೀಸ್‌ 
ಠಾಣೆ, ಇವರು ಹೆಚ್‌.ಡಿ. ಕೋಟೆ ತಾಲ್ಲೂಕು, ನಾಗನಹಳ್ಳಿ ಗ್ರಾಮದ ಬಸ್‌ ನಿಲ್ದಾಣದ ಹತ್ತಿರ ಅಕ್ರಮವಾಗಿ 11.880 ಲೀ. 
ಮದ್ಯವನ್ನು ಕೆಎಲ್‌-11/ಜೆ-9914 ನೋಂದಣಿ ಸಂಖ್ಯೆಯ ಆಟೋ ರಿಕ್ಷಾ ವಾಹನದಲ್ಲಿ ಹೊಂದಿ ಸಾಗಾಣಿಕೆ ಮಾಡುತ್ತಿದ್ದುದು 
ಕಂಡುಬಂದಿರುತ್ತದೆ. ಈ ವಾಹನಕ್ಕೆ ಸಂಬಂಧಪಟ್ಟ ಆರೋಪಿಯಾಗಲೀ/ ವಾಹನ ಮಾಲೀಕರಾಗಲೀ ತಮ್ಮ ನಿಲುವು 
ಏನೆಂಬುದನ್ನು ಮತ್ತು ಮಾಲೀಕರ ಮೇಲೆ ಇರತಕ್ಕಂತಹ ಜವಾಬ್ದಾರಿಯನ್ನು ಪ್ರಾಧಿಕಾರದ ಮುಂದೆ ಇದುವರೆವಿಗೂ ಸ್ಪಷ್ಟವಾಗಿ 
ನಿರೂಪಿಸಿರುವುದಿಲ್ಲ. ಹಾಗೂ ವಾಹನ ಬಿಡುಗಡೆಗಾಗಿ ಪ್ರತಿವಾದಿಗಳ ಕಡೆಯಿಂದ ಯಾವುದೇ ಪ್ರಯತ್ನ ನಡೆಸಿರುವುದಿಲ್ಲ. 

ಈ ಪ್ರಕರಣ ದಾಖಲಾಗಿ ಈಗಾಗಲೇ ಸುಮಾರು (5) ತಿಂಗಳಿಗೂ ಹೆಚ್ಚು ಕಾಲ ಕಳೆದರೂ ಸಹ ಜಪ್ತಿಯಾದ 
ವಾಹನವು ತನ್ನದೆಂದಾಗಲೀ, ಈ ಬಗ್ಗೆ ತಾನು ವಿಚಾರಣೆ ನಡೆಸುತ್ತೇನೆ ಎಂದಾಗಲೀ ಯಾರೊಬ್ಬರೂ ಇಂದಿನವರೆವಿಗೂ 
ಖುದ್ದಾಗಿಯಾಗಲೀ ಅಥವಾ ತನ್ನ ವಕೀಲರ ಮೂಲಕವಾಗಲೀ ಅರ್ಜಿಯನ್ನು ಈ ಪ್ರಾಧಿಕಾರಕ್ಕೆ ಸಲ್ಲಿಸಿರುವುದಿಲ್ಲ. ವಾಹನ 
ಮಾಲೀಕರಿಗೆ ಸಾಕಷ್ಟು ದಿನಗಳ ಕಾಲಾವಕಾಶವನ್ನು ನೀಡಿದಾಗಲೂ ಸಹ ಇವರು ಈ ಪ್ರಾಧಿಕಾರದಲ್ಲಿ ತನ್ನ ಹಕ್ಕನ್ನು ಸ್ಥಾಪಿಸದೇ 
ಇರುವುದರಿಂದ ಸದರಿಯವರು ತನ್ನ ಮೇಲೆ ಹೊರಿಸಿರುವ ಆರೋಪವನ್ನು ಆಪರೋಕ್ಷವಾಗಿ ಒಪ್ಪಿಕೊಂಡಂತಾಗಿದೆ. ಅಲ್ಲದೇ 
ಈ ಘಟನೆಯು ಸಂಭವಿಸಿದ ದಿನದಂದು ವಾಹನವು ಯಾರ ವಶದಲ್ಲಿತ್ತೋ ಅವರಿಗೆ ಅಥವಾ ವಾಹನ ಮಾಲೀಕರಿಗೆ/ 
ಏಜೆಂಟರ್‌ ಗಮನಕ್ಕೆ ಬಾರದೆ ಮತ್ತು ಅವರುಗಳು ಶಾಮೀಲಾಗದೆ ಹಾಗೂ ಅವರೆಲ್ಲರಿಗೂ ಅರಿವಿಲ್ಲದೇ ಈ ಘಟನೆ ನಡೆದಿದೆ 
ಎಂಬುದನ್ನು ತೃಪ್ತಿಕರವಾಗಿ ಈ ಪ್ರಾಧಿಕಾರದಲ್ಲಿ ನಿರೂಪಿಸಿಲ್ಲವಾದ್ದರಿಂದ ಸದರಿ ವಾಹನವನ್ನು ಇನ್ನೂ ಹಾಗೆ ಇಟ್ಟುಕೊಂಡಲ್ಲಿ 
ಯಾವುದೇ ಪ್ರಯೋಜನ ಇರದಿರುವುದನ್ನು ಮನಗಂಡು ಅದನ್ನು ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳುವುದು ಸೂಕ್ತವೆಂದು 
ಕಂಡುಬಂದಿರುತ್ತದೆ. ಆದ್ದರಿಂದ ಈ ಕೆಳಕಂಡ ಆದೇಶ. 

ಆದೇಶ ಸಂಖ್ಯೆ: ಡಿಟಿಸಿಆರ್‌:172(ಹೊಲೀಸ್‌)/2008-09, ದಿನಾಂಕ:22ನೇ ಅಕ್ಟೋಬರ್‌, 2009 

ಕರ್ನಾಟಕ ಅಬಕಾರಿ ಕಾಯ್ದೆ 1965ರ ಕಲಂ 43(ಎ)(2)ರ ರನ್ವಯ ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಆರಕ್ಷಕ ನಿರೀಕ್ಷಕರು, ವಿಶೇಷ ಪೊಲೀಸ್‌ ಠಾಣೆ, ಅಬಕಾರಿ ಜಾರಿ ಮತ್ತು ಲಾಟರಿ ನಿಷೇಧ ದಳ ಇವರು ಹೂಡಲಾದ 
ಪ್ರ.ಮಾ.ವರದಿ ಸಂಖ್ಯೆ:138/2009, ದಿನಾಂಕ:11.05.2009 ರಂದು ವಶಪಡಿಸಿಕೊಂಡ ಕೆಎಲ್‌-11/ಜೆ-9914 ನೋಂದಣಿ 
ಸಂಖ್ಯೆಯ ಆಟೋ ರಿಕ್ಷಾ ವಾಹನವನ್ನು (11.880 ಲೀ. ಮದ್ಯವನ್ನು ಮಾದರಿ ಹೊರತುಪಡಿಸಿ ಸರ್ಕಾರಕ್ಕೆ ಮುಟ್ಟುಗೋಲು 
ಹಾಕಿಕೊ೦ಡು ಆದೇಶಿಸಲಾಗಿದೆ) ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊ೦ಡು ಆದೇಶಿಸಿದೆ. 

(ಈ ಆದೇಶವನ್ನು ಇಂದು ಅಂದರೆ 2009ನೇ ಇಸವಿ ಅಕ್ಟೋಬರ್‌ ತಿಂಗಳ 22ನೇ ತಾರೀಖಿನಂದು ವಿಷಯ 
ನಿರ್ವಾಹಕರಿಗೆ ಉಕ್ತಲೇಖನ ನೀಡಿ, ನಂತರ ಗಣಕೀಕೃತಗೊಳಿಸಿ, ತಪ್ಪುಗಳನ್ನು ತಿದ್ದಿ, ಮುಕ್ತ ನ್ಯಾಯಾಲಯದಲ್ಲಿ 
ಘೋಷಿಸಲಾಯಿತು) 

ಡಾ| ವೈ. ಮಂಜುನಾಥ್‌ 
ಡೆಪ್ಯೂಟಿ ಕಮೀಷನರ್‌ ಆಫ್‌ ಎಕ್ಸೈಜ್‌ 
ಪಿ.ಆರ್‌-1196 ಹಾಗೂ ಅಧಿಕೃತ ಅಧಿಕಾರಿಗಳು, 


ಮೈಸೂರು ಜಿಲ್ಲೆ, ಮೈಸೂರು. 


